


ಅಧಿಕೃತವಾಗಿ ಪ್ರಕಟಿಸಲಾದುದು 


ಸಂಪುಟ ೧೪೭| ಬೆಂಗಳೂರು, ಗುರುವಾರ, ನವೆಂಬರ್‌ ೧, ೨೦೧೨ (ಕಾರ್ತೀಕ ೧೦, ಶಕ ವರ್ಷ ೧೯೩೪) ಸಂಚಿಕೆ ೪೩ 


ಭಾಗ -೧ಿ 


ರಾಜ್ಯ ಸರ್ಕಾರದ ಮುಖ್ಯ ಆದೇಶಗಳು ಹಾಗೂ ಸುತ್ತೋಲೆ ಮುಂತಾದ 


ಎಲ್ಲಾ ಇಲಾಖೆಗಳಿಗೂ ಸಂಬಂಧಿಸಿದ ಆದೇಶಗಳು 


ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಸಚಿವಾಲಯ 
ವಿಷಯ: ಹಿಂದುಳಿದ ವರ್ಗಗಳ ಅಭಿವೃದ್ದಿಗಾಗಿ ಪ್ರತ್ಯೇಕ ಇಲಾಖೆಯನ್ನು ಪೂರಕ ಹುದ್ದೆಗಳೊಂದಿಗೆ ಸೃಜಿಸುವ ಬಗ್ಗೆ. 
ಓದಲಾಗಿದೆ: ಸಮಾಜ ಕಲ್ಯಾಣ ಇಲಾಖೆಯ ಕಡತ ಸಂಖ್ಯೆ : ಸಕಇ 28 ಬಿಸಿಎ 2012. 


ಪ್ರಸ್ತಾವನೆ : 


ಮೇಲೆ ಓದಲಾದ ಕಡತದಲ್ಲಿ ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗವು ಹಿಂದುಳಿದ ವರ್ಗಗಳ ಕಲ್ಯಾಣ ಕಾರ್ಯಕ್ರಮಗಳ 
ಮೇಲುಸ್ತುವಾರಿಗಾಗಿ "ಪ್ರತ್ಯೇಕ ಸಚಿವಾಲಯ'ವನ್ನು ಸೃಜಿಸುವ ಬಗ್ಗೆ ವಿಶೇಷ ವರದಿ - 15/2010 ನ್ನು ನೀಡಿದ್ದು, ಅದರಲ್ಲಿ ಹಿಂದುಳಿದ ವರ್ಗಗಳ 
ಪಟ್ಟಿಯಲ್ಲಿರುವ ಅಲ್ಪಸಂಖ್ಯಾತರನ್ನು ಹೊರತುಪಡಿಸಿ, ರಾಜ್ಯದ ಶೇಕಡ 55 ರಷ್ಟು ಜನಸಂಖ್ಯೆಯನ್ನು ಹೊಂದಿರುವ ಹಿಂದುಳಿದ ವರ್ಗಗಳ 
ಸರ್ವತೋಮುಖ ಅಭಿವೃದ್ಧಿಯ ದೃಷ್ಟಿಯಿಂದ ಸರ್ಕಾರದ ಹಂತದಲ್ಲಿ ಒಂದು ಪ್ರತ್ಯೇಕ ಹಿ೦ದುಳಿದ ವರ್ಗಗಳ ಸಚಿವಾಲಯವನ್ನು ಸೃಜಿಸುವಂತೆ ಮತ್ತು 
ಪ್ರತ್ಯೇಕ ಸಚಿವರನ್ನು ನೇಮಿಸುವಂತೆ ಸರ್ಕಾರಕ್ಕೆ ಸಲಹೆ ನೀಡಿರುತ್ತದೆ. 2012-13ನೇ ಸಾಲಿನ ಆಯವ್ಯಯದ ಚರ್ಜೆಯ ಅವಧಿಯಲ್ಲಿ ಹಿಂದುಳಿದ 
ವರ್ಗಗಳ ಅಭಿವೃದ್ಧಿಗೆ ಪ್ರತ್ಯೇಕ ಸಚಿವಾಲಯ ಸೃಜಿಸಲಾಗುವುದೆಂದು ಮಾನ್ಯ ಮುಖ್ಯಮಂತ್ರಿಗಳು ಘೋಷಿಸಿರುವ ಹಿನ್ನೆಲೆಯಲ್ಲಿ ಸದರಿ ಪ್ರಸ್ತಾವನೆಯನ್ನು 
ಪರಿಶೀಲಿಸಿ, ಕೆಳಕಂಡ ವಿವಿಧ ವೃ೦ದದ ಪೂರಕ ಸಿಬ್ಬಂದಿಗಳೊಂದಿಗೆ "ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ" ಯೆಂಬ ಪ್ರತ್ಯೇಕ ಸಚಿವಾಲಯವನ್ನು 


ಸೃಜಿಸಲು ಉದ್ದೇಶಿಸಲಾಗಿದೆ. 





ಮಂಜೂರಾದ ಹುದ್ದೆಗಳ 
ವಿವರ 





1. ಪ್ರಧಾನ ಕಾರ್ಯದರ್ಶಿ/ಕಾರ್ಯದರ್ಶಿ ] ಹೊಸದಾಗಿ ಸ್ಕಜಿಸಲಾಗಿದೆ. 





ಎ) ಆಪ್ತ ಕಾರ್ಯದರ್ಶಿ | ದ್ಯ 





ಬಿ) ಆಪ್ತ ಸಹಾಯಕರು («ಜಿ.ಪಿ.ಎ.) | ರ್ಯ 





) ಕಿರಿಯ ಸಹಾಯಕರು/ಸಹಾಯಕರು 1 ೨. 


2೦ 

















(೨೭೩೭) 


೨೭೩೮ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ ನವೆಂಬರ್‌ ೧, ೨೦೧೨ 


ಭಾಗ೧ 








ಮಂಜೂರಾದ ಹುದ್ದೆಗಳ 






























































ಹುದೆ ಷರಾ 
ವಿವರ 
ಡಿ) ಶೀಘ್ರಲಿಪಿಗಾರರು 2 ರ್ಯಾ 
ಇ) ದಲಾಯತ್‌/ಜಮೇದಾರ 2 ರ್ಯಾ 
ಎಫ್‌) ವಾಹನ ಚಾಲಕರು | ರ್ಯಾ 
ಒಟ್ಟು-ಎ 9 
2. ಉಪ ಕಾರ್ಯದರ್ಶಿ | ವ್ಯ 
ಎ) ಕಿರಿಯ ಸಹಾಯಕರು | ವ್ಯ 
ಬಿ) ಶೀಘ್ರಲಿಪಿಗಾರರು | ರ್ಯಾ 
ಸಿ) ಗೂಪ್‌-ಡಿ 1! ವ್ಯ 
ಒಟ್ಟು-ಬಿ 4 
3. ಅಧೀನ ಕಾರ್ಯದರ್ಶಿ 2 ವ್ಯಾರ್‌ 
ಎ) ಶೀಘ್ರಲಿಪಿಗಾರರು 2 ರ್ಯಾ 
ಬಿ) ಗ್ರೂಪ್‌-ಡಿ 2 ರ್ಯಾ 
ಒಟ್ಟು-ಸಿ 6 
4. ಶಾಖಾಧಿಕಾರಿ 3 2 ಹುದ್ದೆಗಳು ಸಮಾಜ ಕಲ್ಯಾಣ ಸಚಿವಾಲಯದಿಂದ 
ವರ್ಗಾವಣೆ, 1 ಹುದ್ದೆ ಹೊಸದಾಗಿ ಸೃಜಿಸಲಾಗಿದೆ. 
ಎ) ಹಿರಿಯ ಸಹಾಯಕರು 2 1 ಹುದ್ದೆ ಸಮಾಜ ಕಲ್ಯಾಣ ಸಚಿವಾಲಯದಿಂದ 
ವರ್ಗಾವಣೆ, 1 ಹುದ್ದೆ ಹೊಸದಾಗಿ ಸ್ಕಜಿಸಲಾಗಿದೆ. 
ಬಿ) ಸಹಾಯಕರು 4 3 ಹುದ್ದೆಗಳು ಸಮಾಜ ಕಲ್ಯಾಣ ಸಚಿವಾಲಯದಿಂದ 
ವರ್ಗಾವಣೆ, 1 ಹುದ್ದೆ ಹೊಸದಾಗಿ ಸೃಜಿಸಲಾಗಿದೆ. 
ಸಿ) ಕಿರಿಯ ಸಹಾಯಕರು 2 2 ಹುದ್ದೆಗಳು ಸಮಾಜ ಕಲ್ಯಾಣ ಸಚಿವಾಲಯದಿಂದ 
ವರ್ಗಾವಣೆ. 
ಡಿ) ಗೂಪ್‌-ಡಿ 3 2 ಹುದ್ದೆಗಳು ಸಮಾಜ ಕಲ್ಯಾಣ ಸಚಿವಾಲಯದಿಂದ 
ವರ್ಗಾವಣೆ, 1 ಹುದ್ದೆ ಹೊಸದಾಗಿ ಸೃಜಿಸಲಾಗಿದೆ. 
ಒಟ್ಟು-ಡಿ 14 
ಒಟ್ಟು-(1--2--3.-4) 33 














ಅದರಂತೆ ಕೆಳಕಂಡ ಆದೇಶ. 





ಭಾಗ೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ ನವೆಂಬರ್‌ ೧, ೨೦೧೨ ೨೭೩೯ 





ಸರ್ಕಾರಿ ಆದೇಶ ಸಂಖ್ಯೆ : ಸಿಆಸುಇ 394 ಸಅಸೇ 2012, ಬೆ೦ಗಳೂರು, ದಿನಾಂಕ : 04ನೇ ಆಗಸ್ಟ್‌ 2012 


ಪ್ರಸ್ತಾವನೆಯನ್ನು ಕೂಲಂಕೂಷವಾಗಿ ಪರಿಶೀಲಿಸಿರುವಂತೆ ಹಿ೦ದುಳಿದ ವರ್ಗಗಳ ಅಭಿವೃದ್ಧಿಗಾಗಿ "ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ" 
ಯನ್ನು ಈ ಕೆಳಕಂಡ ಹುದ್ದೆಗಳೊಂದಿಗೆ ತಕ್ಷಣದಿ೦ದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಸೃಜಿಸಲಾಗಿದೆ. 













































































ಕ್ರಮ ಮಂಜೂರಾದ ಹುದ್ದೆಗಳ 
ಹುದ್ದೆ 
ಸಂಖ್ಯೆ ವಿವರ 

1 ಎ) ಪ್ರಧಾನ ಕಾರ್ಯದರ್ಶಿ/ಕಾರ್ಯದರ್ಶಿ 1 
ಬಿ) ಆಪ್ತ ಕಾರ್ಯದರ್ಶಿ 1 

ಸಿ) ಆಪ್ತ ಸಹಾಯಕರು («ಜಿ.ಪಿ.ಎ.) 1 

ಡಿ) ಕಿರಿಯ ಸಹಾಯಕರು/ಸಹಾಯಕರು | 

ಇ) ಶೀಘಲಿಪಿಗಾರರು 2 

ಎಫ್‌) ದಲಾಯತ್‌/ಜಮೇದಾರ 2 

ಜಿ) ವಾಹನ ಚಾಲಕರು | 
ಒಟ್ಟು-ಎ 9 

2 ಎ) ಉಪ ಕಾರ್ಯದರ್ಶಿ 1 
ಬಿ) ಕಿರಿಯ ಸಹಾಯಕರು 1 

ಸಿ) ಶೀಘ್ರಲಿಪಿಗಾರರು 1 

ಡಿ) ಗ್ರೂಪ್‌-ಡಿ ॥ 
ಒಟ್ಟು-ಬಿ 4 

3 ಎ) ಅಧೀನ ಕಾರ್ಯದರ್ಶಿ 2 
ಬಿ) ಶೀಘ್ರಲಿಪಿಗಾರರು 2 

ಸಿ) ಗ್ರೂಪ್‌-ಡಿ 2 
ಒಟ್ಟು-ಸಿ 6 

4 ಎ) ಶಾಖಾಧಿಕಾರಿ 1! 
ಬಿ) ಹಿರಿಯ ಸಹಾಯಕರು 1 

ಸಿ) ಸಹಾಯಕರು 1 

ಡಿ) ಗೂಪ್‌-ಡಿ ॥ 
ಒಟ್ಟು-ಡಿ 4 

ಒಟ್ಟು-(1--2.-3.-4) 23 














ಕೆಳಕಂಡ ಹುದ್ದೆಗಳನ್ನು ಸಮಾಜ ಕಲ್ಯಾಣ ಇಲಾಖೆಯಿಂದ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಗೆ ತಕ್ಷಣದಿಂದ ಜಾರಿಗೆ ಬರುವಂತೆ 
ಹಾಗೂ ಮುಂದಿನ ಆದೇಶದವರೆಗೆ ಸ್ಥಳಾ೦ತರಿಸಲಾಗಿದೆ. 


೨೭೪೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ ನವೆಂಬರ್‌ ೧, ೨೦೧೨ ಭಾಗ೧ 


























ಕ್ರಮ 
ಹುದೆಗಳ ಪದನಾಮ ಸಂಖ್ಯೆಗಳು 
ಸಂಖ್ಯೆ “ 
([. ಶಾಖಾಧಿಕಾರಿ 2 
2. ಹಿರಿಯ ಸಹಾಯಕರು ॥ 
3. ಸಹಾಯಕರು 3 
4 ಕಿರಿಯ ಸಹಾಯಕರು 2 
5. ಗ್ರೂಪ್‌-ಡಿ 2 
ಒಟ್ಟು 10 

















ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಹೆಚ್‌.ಕೆ. ಲಕ್ಷ್ಮೀನಾರಾಯಣ ರಾವ್‌, 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ. (ಸೇವೆಗಳು-3) 


ಪಿ.ಆರ್‌. 1900 
ಆರ್ಥಿಕ ಸಚಿವಾಲಯ 
ಸುತ್ತೋಲೆ 
ಸಂಖ್ಯೆ: ಆಆ 8 ಮಕಮು 2012 ಬೆಂಗಳೂರು, ದಿನಾಂಕ: 10ನೇ ಆಗಸ್ಟ್‌, 2012. 


ವಿಷಯ: ಹೆಚ್‌ಡಿಎಫ್‌ಸಿ ಸಂಸ್ಥೆಯಿಂದ ಪಡೆದ ಮನೆ ನಿರ್ಮಾಣ ಮುಂಗಡದ ಜಮೆಯಲ್ಲಾಗುತ್ತಿರುವ 
ತಪ್ಪು ವರ್ಗೀಕರಣವನ್ನು ತಡೆಗಟ್ಟುವ ಬಗ್ಗೆ. 
ಉಲ್ಲೇಖ: ಪ್ರಧಾನ ಮಹಾಲೇಖಪಾಲರ (ಎ ಮತ್ತು ಇ) ಕಛೇರಿಯ ಪತ್ರ 0೦. 0೩೧5 1/13/12-13/07- 
08, 6೩೭6: 17-04-2012. 
ರಾಜ್ಯ ಸರ್ಕಾರಿ ನೌಕರರು ಹೆಚ್‌.ಡಿ.ಎಫ್‌.ಸಿ. ಸಂಸ್ಥೆಯ ಮೂಲಕ ಪಡೆದ ಗೃಹ ನಿರ್ಮಾಣ ಮುಂಗಡ ಮತ್ತು ಬಡ್ಡಿ ಮೊತ್ತವನ್ನು ನಿಗದಿತ 
ಕಂತುಗಳಲ್ಲಿ ಮರುಪಾವತಿಸಬೇಕಾಗಿದೆ. ಮನೆ ನಿರ್ಮಾಣ ಮುಂಗಡ ಪಡೆದಿರುವ ಮುಂಗಡದಾರರುಗಳ ವೇತನದಿ೦ದ ಮಾಸಿಕ ಕಂತುಗಳನ್ನು ಸರ್ಕಾರಿ 
ಆದೇಶ ಸಂಖ್ಯೆ : ಆಇ 95 ಎಹೆಚ್‌ಬಿ 89, ದಿನಾಂಕ: 11-09-1989ರ ಪ್ರಕಾರ ವಸೂಲು ಮಾಡಿ ಲೆಕ್ಕಶೀರ್ಷಿಕೆ "8443-00-106-0-23 ೧0 10೦೦೦೬೧5 
0! ಗ0೯೯೦ ಸಿ01೩೧೦೦ಕ್ಕೆ ಜಮೆ ಮಾಡಬೇಕಾಗಿದೆ. ಆದರೆ, ಇತ್ತೀಚೆಗೆ ಕ೦ತುಗಳನ್ನು ಮೇಲ್ಕಂಡ ಲೆಕ್ಕಶೀರ್ಷಿಕೆಗೆ ಜಮೆ ಮಾಡುವ ಬದಲಿಗೆ, ತಪ್ಪು 
ವರ್ಗೀಕರಣದಿಂದ ಕಂತುಗಳನ್ನು '7610-00-201-0-03 ಪತ್ರಾಂಕಿತ ಅಧಿಕಾರಿ ಮತ್ತು ಪತ್ರಾಂಕಿತರಲ್ಲದ ಅಧಿಕಾರಿಗಳ ಮನೆ ನಿರ್ಮಾಣ ಮುಂಗಡ' 
ಲೆಕ್ಕ ಶೀರ್ಷಿಕೆಗೆ ಜಮಾ ಮಾಡಿರುವ ಪರಿಣಾಮವಾಗಿ, ಈ ಲೆಕ್ಕಶೀರ್ಷಿಕೆಯಡಿ ದಿನಾಂಕ:31-03-2011ರ ಅಂತ್ಯದವರೆಗೆ ಒಟ್ಟು ರೂ.206.56 ಲಕ್ಷಗಳು 
ಜಮೆಯಾಗಿದೆಯೆಂದು ಪ್ರಧಾನ ಮಹಾಲೇಖಪಾಲರು, ಕರ್ನಾಟಕ, ಬೆ೦ಗಳೂರು, ವಿವರಗಳೊಂದಿಗೆ ತಿಳಿಸಿರುತ್ತಾರೆ. 


ಆದುದರಿಂದ ಇನ್ನು ಮುಂದೆ ಮುಂಗಡದಾರರುಗಳಿ೦ದ ನಿಯಮಾನುಸಾರ ವಸೂಲು ಮಾಡಿದ ಕಂತುಗಳನ್ನು ಲೆಕ್ಕಶೀರ್ಷಿಕೆ '8443-00- 
106-0-23 ೧0 00೦೧ 01 1೧೯೦ ೩೦೮ಕ್ಕೆ ಮಾತ್ರ ಜಮೆ ಮಾಡಲು ಕೂಡಲೇ ಅಗತ್ಯ ಕ್ರಮ ಕೈಗೊಳ್ಳಲು ಎಲ್ಲಾ ವೇತನ ಸೆಳೆಯುವ ಮತ್ತು 
ಬಟವಾಡೆ ಮಾಡುವ ಅಧಿಕಾರಿಗಳಿಗೆ ಸೂಚನೆ ನೀಡುವಂತೆ ಇಲಾಖಾ ಮುಖ್ಯಸ್ಥರುಗಳನ್ನು ಕೋರಲಾಗಿದೆ. 


ಎನ್‌.ಲಕ ಣ, 
ದ್ರ 
ಸರ್ಕಾರದ ಅಧೀನ ಕಾರ್ಯದರ್ಶಿ, 


ಪಿ.ಆರ್‌. 1887 ಆರ್ಥಿಕ ಇಲಾಖೆ (ಆಡಳಿತ ಮತ್ತು ಮುಂಗಡಗಳು). 


ಭಾಗ೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ ನವೆಂಬರ್‌ ೧, ೨೦೧೨ ೨೭೪೧ 





ಆಹಾರ, ನಾಗರೀಕ ಸರಬರಾಜು ಮತ್ತು ಗ್ರಾಹಕರ ವ್ಯವಹಾರಗಳ ಸಚಿವಾಲಯ 
ತಿದ್ದುಪಡಿ ಆದೇಶ 


ಸಂಖ್ಯೆ: ಆನಾಸ 184 ಡಿಆರ್‌ಎ 2012 ಬೆ೦ಗಳೂರು, ದಿನಾಂಕ: 20ನೇ ಜುಲೈ, 2012. 
ವಿಷಯ: ಸಾರ್ವಜನಿಕ ವಿತರಣಾ ಪದ್ಧತಿಯಡಿಯಲ್ಲಿ ವಿತರಿಸುವ ಎ.ಪಿ.ಎಲ್‌ ಅಕ್ಕಿ ಮತ್ತು ಗೋಧಿಯ 
ಸಾಗಾಣಿಕೆ ವ್ಯವಸ್ಥೆಯನ್ನು ಪರಿಷ್ಕರಿಸಿ ದರವನ್ನು ನಿಗಧಿಪಡಿಸುವ ಬಗ್ಗೆ. 
ಉಲ್ಲೇಖ: ಸರ್ಕಾರದ ಆದೇಶ ಸಂಖ್ಯೆ ಆನಾಸ 184 ಡಿಆರ್‌ಎ 2012, ದಿನಾ೦ಕ: 11-7-2012. 


ಸರ್ಕಾರದ ಆದೇಶ ಸಂಖ್ಯೆ : ಆನಾಸ 184 ಡಿಆರ್‌ಎ 2012, ದಿನಾ೦ಕ: 11-7-2012ರಲ್ಲಿನ ಪು; 3ರಲ್ಲಿರುವ ತಃಖ್ರೆಯಲ್ಲಿ ಗೋಧಿ ದರ 
ಪಟ್ಟಿಯ ಕ್ರಮ ಸಂಖ್ಯೆ : 3ರಲ್ಲಿ ರೂ.639-00 ಬದಲಾಗಿ ರೂ. 630-00 ಎ೦ದು, ಕ್ರಮ ಸಂಖ್ಯೆ :4(ಇ) ಬಾಬ್ತಿಗೆ ರೂ. 60-00ರ ಬದಲಾಗಿ ರೂ.69- 
00 ಎಂದು; ಪುಟ ಸಂಖ್ಯೆ: 4ರ 3ನೇ ಸಾಲಿನಲ್ಲಿ ಗೋಧಿಗೆ ಪ್ರತಿ ಕ್ವಿಂಟಾಲ್‌ಗೆ ರೂ. 136-00ರ ಬದಲಾಗಿ ರೂ. 145-00 ಎಂದು; ಹಾಗೂ ಪುಟ 5ರ 
5ನೇ ಸಾಲಿನಲ್ಲಿ ಗೋಧಿಗೆ ರೂ.639-00ರ ಬದಲಾಗಿ ರೂ.630-00 ಎಂದು ತಿದ್ದಿಕೊಂಡು ಓದಿಕೊಳ್ಳತಕ್ಕದ್ದು. 
ಮೇಲಿನ ತಿದ್ದುಪಡಿಗಳನ್ನು ಹೊರತುಪಡಿಸಿ, ಉಳಿದಂತೆ ಯಾವುದೇ ಬದಲಾವಣೆಗಳಿರುವುದಿಲ್ಲ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 


ಎ.ಆರ್‌.ವಿಜಯಾನಂದ ಶರ್ಮ, 
ಸರ್ಕಾರದ ಅಧೀನ ಕಾರ್ಯದರ್ಶಿ, 


ಹ್‌ 
ಜಾರ ಆಹಾರ, ನಾಗರೀಕ ಸರಬರಾಜು ಮತ್ತು ಗ್ರಾಹಕರ ವ್ಯವಹಾರಗಳ ಇಲಾಖೆ. 


ಕಂದಾಯ ಸಚಿವಾಲಯ 
ಸುತ್ತೋಲೆ 
ಸಂಖ್ಯ: ಕಂಇ: ಆರ್‌ಡಿ 234 ಟಿಎನ್‌ಆರ್‌: 2012 ಬೆ೦ಗಳೂರು, ದಿನಾಂಕ: 01ನೇ ಆಗಸ್ಟ್‌, 2012. 
ವಿಷಯ: ರಾಜ್ಯದಲ್ಲಿ ಬರ ಪರಿಸ್ಥಿತಿ ಹಿನ್ನೆಲೆಯಲ್ಲಿ, ಮೇವು ಲಭ್ಯವಿರುವ ಜಿಲ್ಲೆಗಳಿಂದ ಕೊರತೆಯಿರುವ 
ಜಿಲ್ಲೆಗಳಿಗೆ ಸಾಗಿಸುವ ಬಗ್ಗೆ. 


ರಾಜ್ಯದ 26 ಜಿಲ್ಲೆಗಳ 142 ತಾಲ್ಲೂಕುಗಳನ್ನು ಬರಪೀಡಿತ ಪ್ರದೇಶಗಳೆಂದು ಘೋಷಿಸಲಾಗಿರುತ್ತದೆ. ಸದರಿ ಬರಪೀಡಿತ ಹಲವು ಜಿಲ್ಲೆಗಳಲ್ಲಿ 
ಮೇವಿನ ಪೂರೈಕೆ ಅಗತ್ಯಕ್ಕಿಂತ ಹೆಚ್ಚು ಹಾಗೂ ಹಲವು ಜಿಲ್ಲೆಗಳಲ್ಲಿ ಮೇವಿನ ತೀವ್ರ ಕೊರತೆ ಇರುತ್ತದೆ. ಜಾನುವಾರುಗಳ ಹಿತದೃಷ್ಟಿಯಿ೦ದ ಮೇವು 
ಕೊರತೆ ಇರುವ ಜಿಲ್ಲೆಗಳಿಗೆ ಮೇವು ಪೂರೈಕೆ ಮಾಡಬೇಕಾಗಿರುತ್ತದೆ. ಈ ಹಿನ್ನೆಲೆಯಲ್ಲಿ, ದಿನಾ೦ಕ:01-08-2012 ರಂದು ಬರ ಪರಿಸ್ಥಿತಿಗೆ 
ಸಂಬಂಧಿಸಿದಂತೆ ನಡೆದ ಸಚಿವ ಸ೦ಪುಟ ಉಪಸಮಿತಿಯ ತೀರ್ಮಾನದಂತೆ ಯಾವ ಜಿಲ್ಲೆಯಲ್ಲಿ ಮೇವಿನ ಲಭ್ಯತೆ ಹೆಚ್ಚಾಗಿರುತ್ತದೆಯೋ ಅಂತಹ 
ಜಿಲ್ಲೆಯ ಜಿಲ್ಲಾಧಿಕಾರಿಗಳು ಮೇವಿನ ತೀವ್ರ ಕೊರತೆಯಿರುವ ಪಕ್ಕದ ಜಿಲ್ಲೆಗಳ ಜಿಲ್ಲಾಧಿಕಾರಿಗಳನ್ನು ಸಂಪರ್ಕಿಸಿ ಯಾವುದೇ ರೀತಿಯ ಆಡಿಟ್‌ ಆಕ್ಷೇಪಣೆಗೆ 
ಅವಕಾಶ ನೀಡದಂತೆ ಮೇವನ್ನು ವರ್ಗಾಯಿಸಲು ಸೂಚಿಸಿದೆ. 


ಕೆ.ಅಮರನಾರಾಯಣ, 
ಸರ್ಕಾರದ ಕಾರ್ಯದರ್ಶಿ, 
ಪಿ.ಆರ್‌. 1977 ಕಂದಾಯ ಇಲಾಖೆ (ವಿಪತ್ತು ನಿರ್ವಹಣೆ). 


ಒಳಾಡಳಿತ ಸಚಿವಾಲಯ 


ವಿಷಯ; ಪೊಲೀಸ್‌ ಅಧೀಕ್ಷಕರು ಮತ್ತು ಪ್ರಾಂಶುಪಾಲರು, ಪೊಲೀಸ್‌ ತರಬೇತಿ ಕಾಲೇಜು, ಗುಲ್ಬರ್ಗಾ 
ಹುದ್ದೆಯನ್ನು ದಿನಾಂಕ: 08-07-2012 ರಿಂದ 2 ವರ್ಷದ ಅವಧಿಗೆ ಮುಂದುವರೆಸುವ ಬಗ್ಗೆ. 


ಓದಲಾಗಿದೆ: 1) ಸರ್ಕಾರದ ಆದೇಶ ಸಂಖ್ಯೆ : 123 ಪಿಓಪಿ 2011, ದಿನಾ೦ಕ: 4-07-2011. 


2) ಮಹಾ ನಿರ್ದೇಶಕರು ಮತ್ತು ಆರಕ್ಷಕ ಮಹಾ ನಿರೀಕ್ಷಕರು ರವರ ಪತ್ರ ಸಂಖ್ಯೆ : 
ಆರ್‌.ಎಲ್‌.ಎನ್‌(2)17(ಎ)/2001-02, ದಿನಾಂಕ: 14-06-2012. 


ಪ್ರಸ್ತಾವನೆ: 
ಮೇಲೆ ಓದಲಾದ (1ರ ಆದೇಶದಲ್ಲಿ ಪೊಲೀಸ್‌ ಅಧೀಕ್ಷಕರು ಮತ್ತು ಪ್ರಾಂಶುಪಾಲರು, ಪೊಲೀಸ್‌ ತರಬೇತಿ ಕಾಲೇಜು, ಗುಲ್ಬರ್ಗಾ 
ಹುದ್ದೆಯನ್ನು ದಿನಾಂಕ: 09-07-2011 ರಿ೦ದ 1 ವರ್ಷದ ಅವಧಿಗೆ ತಾತ್ಕಾಲಿಕವಾಗಿ ಮುಂದುವರೆಸಿದೆ. 


೨೭೪೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ ನವೆಂಬರ್‌ ೧, ೨೦೧೨ ಭಾಗ೧ 





ಮೇಲೆ ಓದಲಾದ (2)ರ ಪತ್ರದಲ್ಲಿ ಸದರಿ ಹುದ್ದೆಗಳ ಅವಧಿಯು ದಿನಾಂಕ: 08-07-2012ಕ್ಕೆ ಮುಕ್ತಾಯವಾಗುವುದರಿ೦ದ ಸದರಿ ಹುದ್ದೆಗಳ 
ಅವಶ್ಯಕತೆಯಿರುವುದರಿಂದ ದಿನಾಂಕ: 09-07-2012 ರಿ೦ದ 2 ವರ್ಷದ ಅವಧಿಗೆ ಮುಂದುವರೆಸುವಂತೆ ಕೋರಿರುತ್ತಾರೆ. 


ಮಹಾನಿರ್ದೇಶಕರು ಮತ್ತು ಆರಕ್ಷಕ ಮಹಾ ನಿರೀಕ್ಷಕರ ಪ್ರಸ್ತಾವನೆಯನ್ನು ಪರಿಶೀಲಿಸಿ, ಈ ಕೆಳಕಂಡ೦ತೆ ಆದೇಶ ಹೊರಡಿಸಲಾಗಿದೆ. 
ಸರ್ಕಾರದ ಆದೇಶ ಸಂಖ್ಯೆ : ಹೆಚ್‌ಡಿ 127 ಪಿಓಪಿ 2012 ಬೆ೦ಗಳೂರು, ದಿನಾಂಕ:12-07-2012. 


ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅ೦ಶಗಳ ಹಿನ್ನೆಲೆಯಲ್ಲಿ ಪೊಲೀಸ್‌ ಅಧೀಕ್ಷಕರು ಮತ್ತು ಪ್ರಾಂಶುಪಾಲರು, ಪೊಲೀಸ್‌ ತರಬೇತಿ ಕಾಲೇಜು, 


ದಂ 


ಗುಲ್ಬರ್ಗಾ ಹುದ್ದೆಯನ್ನು ದಿನಾಂಕ: 09-07-2012 ರಿಂದ 1 ವರ್ಷದ ಅವಧಿಗೆ ಅಥವಾ ಸದರಿ ಹುದ್ದೆಯಲ್ಲಿ ಪೊಲೀಸ್‌ ಅಧೀಕ್ಷಕರ ದರ್ಜೆಯ 
ಅಧಿಕಾರಿ ಇರುವವರೆಗೆ ಇವುಗಳಲ್ಲಿ ಯಾವುದು ಮೊದಲೋ ಅಲ್ಲಿಯವರೆವಿಗೆ, ಮುಂದುವರೆಸಿ ಸರ್ಕಾರದ ಮಂಜೂರಾತಿ ನೀಡಿದೆ. 


ಈ ಆದೇಶವನ್ನು ಆಂತರಿಕ ಆರ್ಥಿಕ ಸಲಹೆಗಾರರ ಟಿಪ್ಪಣಿ ಸಂಖ್ಯೆ ಒಸಾಇ 34144 ಆ೦ಆಸ 2012, ದಿನಾಂಕ: 04-07-2012ರಲ್ಲಿ 
ನೀಡಿದ ಸಹಮತಿ ಹಾಗೂ ಸರ್ಕಾರದ ಆದೇಶ ಸಂಖ್ಯೆ : ಎಫ್‌ಡಿ 01 ಟಿಎಫ್‌ಪಿ 2008, ದಿನಾ೦ಕ: 16-05-2008 ರಲ್ಲಿ ಸರ್ಕಾರದ ಪ್ರಧಾನ 
ಕಾರ್ಯದರ್ಶಿ/ಕಾರ್ಯದರ್ಶಿಯವರಿಗೆ ಪ್ರತ್ಯಾಯೋಜಿಸಿರುವ ಅಧಿಕಾರದನ್ವಯ ಹೊರಡಿಸಲಾಗಿದೆ. 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಹೆಚ್‌.ಆರ್‌.ಪುಟ್ಟೇಗೌಡ, 
ಸರ್ಕಾರದ ಅಧೀನ ಕಾರ್ಯದರ್ಶಿ, 


ಪಿ.ಆರ್‌. 1980 ಒಳಾಡಳಿತ ಇಲಾಖೆ (ಪೊಲೀಸ್‌ ವೆಚ್ಚ. 


೧೯೯5೦1?1[1. ಗಿ110 ಗಿ.011111157೧//1[/೯ ಗ೧೯೯೦೧1?15 5೯೦೧೯ಗ೧|ಗಿ7 
0೦೧೯1೦೯11೧ 11 
!10. ಏಣಗಿ 154 ಗಿಗಿಣ 2012, 883೧081016, 0೩166: 30 ಆಟ, 2012. 


17 60೪6177901! ೦/೮0 10೦. ೧೧೩೧ 92 ಗಿಸಿಣ 2009, 6೫66: 8" ಆ/, 2010 ೧೦1೦೪೦ 176 104/65 " 2070-00-800-0-15-059" 
೩0[68/, 5೧81 06 (76೩೦ ೩5 " 2052-00-090-0-25-059" 
8)/ 0/೮೦( ೩೧೮ 17 176 [18776 01 176 6016/70/ ೦! (48/7818 
01. ೧6601೧೩. 
ಟ06/ 560/9180/ 10 ಆ0%01777601[, 


೧.೧. 1984 0೧/೧-/೧ (7(೩170). 
ಕಂದಾಯ ಸಚಿವಾಲಯ 
ತಿದ್ಲೋಲೆ 
೦ಎ 
ಸಂಖ್ಯೆ: ಆರ್‌ಡಿ:47:ಎಲ್‌ಜಿಇ:2011, ಬೆ೦ಗಳೂರು, ದಿನಾಂಕ: 18ನೇ ಜುಲೈ, 2012. 
ಬಳ್ಳಾರಿ ತಾಲ್ಲೂಕು, ಮಿಂಚೇರಿ ಮತ್ತು ಹಲಕುಂದಿ ಗ್ರಾಮಗಳ ವಿವಿಧ ಸ.ನಂ.ಗಳ ಒಟ್ಟು ವಿಸ್ತೀರ್ಣ 23.32 ಎಕರೆ ಜಮೀನನ್ನು 
ಗಾಳಿಯಂತ್ರದಿ೦ದ ವಿದ್ಯುತ್‌ ಉತ್ಪಾದಿಸುವ ಸಲುವಾಗಿ ಮೆ॥ ಸುಜಲಾನ್‌ ಇನ್‌ಫ್ರಾಸ್ಟಕ್ಟರ್‌ ಲಿಮಿಟೆಡ್‌ ಇವರಿಗೆ ಗುತ್ತಿಗೆ ಆಧಾರದ ಮೇಲೆ ನೀಡುವುದಕ್ಕೆ 
ಸಂಬಂಧಿಸಿದ ಸರ್ಕಾರಿ ಆದೇಶ ಸಂಖ್ಯೆ : ಆರ್‌ಡಿ 82 ಎಲ್‌ಜಿಇ 2010 ದಿನಾಂಕ: 26-7-2011ರ ಆದೇಶ ಭಾಗದಲ್ಲಿ "ಪ್ರಥಮವಾಗಿ 10 ವರ್ಷಗಳ 
ಅವಧಿಗೆ ಗುತ್ತಿಗೆ ಆಧಾರದ ಮೇಲೆ" ಎಂಬುದರ ಬದಲು " 30 ವರ್ಷಗಳ ಅವಧಿಗೆ ಗುತ್ತಿಗೆ ಆಧಾರದ ಮೇಲೆ " ಎಂಬುದನ್ನು ಸೇರಿಸಿಕೊಳ್ಳತಕ್ಕದ್ದು. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಹೆಚ್‌.ಜೆ.ಲಕ್ಲೀನಾರಾಯಣ 
ದೂ 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಪಿ.ಆರ್‌. 1988 ಕಂದಾಯ ಇಲಾಖೆ (ಭೂ ಮಂಜೂರಾತಿ-3). 


ಭಾಗ೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ ನವೆಂಬರ್‌ ೧, ೨೦೧೨ ೨೭೪೩ 





ವಾಣಿಜ್ಯ ಮತ್ತು ಕೈಗಾರಿಕೆ ಸಚಿವಾಲಯ 
ತಿದ್ದುಪಡಿ 
ಸಂಖ್ಯೆ: ಸಿಐ 323 ಎಸ್‌ಪಿಕ್ಯೂ 2010, ಬೆ೦ಗಳೂರು, ದಿನಾಂಕ: 26ನೇ ಜೂನ್‌, 2012. 


ದಿನಾಂಕ: 27-05-2010ರ ಸರ್ಕಾರಿ ಆದೇಶ ಸಂಖ್ಯೆ : ಸಿಐ 323 ಎಸ್‌ಪಿಕ್ಕೂ 2010 ಆದೇಶ ಭಾಗದ ನಾಲ್ಕನೇ ಸಾಲಿನಲ್ಲಿ 
" ರೂ.10.00 ಲಕ್ಷದ (ಹತ್ತು ಲಕ್ಷ ರೂಪಾಯಿ) ಮಿತಿಗೆ ಹೆಚ್ಚಿಸಿ ಮಂಡಳಿಯ ಮೂಲಗಳಿಂದಲೇ ಈ ಮೊತ್ತವನ್ನು ಮಂಜೂರು ಮಾಡಲು 


ಆದೇಶಿಸಲಾಗಿದೆ." ಎಂದಿರುವುದನ್ನು '........ ರೂ.10.00 ಲಕ್ಷದ (ಹತ್ತು ಲಕ್ಷ ರೂಪಾಯಿ) ಮಿತಿಗೆ ಹೆಚ್ಚಿಸಿ ಮಂಡಳಿಯ ಮೂಲಗಳಿಂದ ಭರಿಸಿ ನಂತರ 
ಸರ್ಕಾರದಿಂದ ಮರುಪಾವತಿ ಪಡೆಯಲು ಆದೇಶಿಸಲಾಗಿದೆ.” ಎಂದು ತಿದ್ದಿ ಓದಿಕೊಳ್ಳತಕ್ಕದ್ದು. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಎ.ಪಿ. ರಾಮಕೃಷ್ಣ, 
ಣ 
ಸರ್ಕಾರದ ಅಧೀನ ಕಾರ್ಯದರ್ಶಿ (ಕೈ.ಅ), 
ಪಿ.ಆರ್‌. 1993 ವಾಣಿಜ್ಯ ಮತ್ತು ಕೈಗಾರಿಕೆ ಇಲಾಖೆ. 


[1೯೧೦1 5೯೦೧೯7೧೧1೧7] 
೮೦೧೧1೦೯11೭ 1/ 


110. ₹11 181 [1೦5 2012(1, 8870810೦76, 0೩166: 16” 0//, 2012. 
176 10100170 ೦೦೧೮1೦೧ [1೦.2 ೩೦0೦೩/1/0 17 176 ೦1೮೦/ ॥0೦1100 01 176 50017/7697! ೦/66/ 110. £!! 333 ೫೦೯ 2011 6೫66: 
297 ಓ0೬5( 2011 


'[//5 5/೦೦ !/1೧6/815 15 0೦17711160 10 6೧16/ 1710 ೫766170 ೩೧7೮ 0೩೧71೧0 (೧ ೦೦೧೦೮/೧೮೦೮ ೯500೦1/6 ೩೧೮ ೧೦೬” 
51/೩1 0೮ 5ಟ೦೨0॥11೦6 ಏ)/ 1೧6 101100/170 
''೧೧/ 15 85510700 10 055001/. ೦೯5೦೦॥/1 ೨[೩1| 07೦೦೮1 176 ೧೧ 1/1೧ 11/ಆ 5/66 11101815 ಟ೧೮೦/ ೧50೦ 1100೧2715ಗ7''. 


8)/ 0/೮೦/ ೩೧೮ 17 176 [1೩776 ೦1 176 6016/70 ೦! (48/7818 
(೦೨5 /ಗಿ 
ಟ06/ 560/19180/ 10 ಆ0%0177760[, 
೧.೧. 2009 7610) 60817601. 


ಗ೦/11೯5 560857/೧1ಗ೧7 


500: ೦1೦೩೨೮ ೦! ೩೧ 17518/7700! 0! ಆ/801-1೧-ಸ16 101 17707061760 17 1151106 ೮01/00/ 10 518165, ೧೦01 13 
1೧೩೧7೦೮ ೮೦077715500 ಗಿ100೦೩1೦೧೨, ೮೬/೧0 176 /98/ 2012-13 0) 17೮ 6೦/7/7901 ೦! 17618 10/ "೩71೧0 01 
೧010 ೧/೦56೦1೦/9"- 160. 

೧೦೩6 : . 1) 5೦೪೦77೧7760! ೦/೮0/ !2೦. .ಓ// 231 (10೦ 2010, 68196 28-01-2011. 
2) 60%/7/790/ ೦/೮/ 110. ಓ// 231 1.60 2010, ೮೩೭೦6 28-06-2011. 
3) 6061777601 0/60/ !2೦. ಓ// 277 0೯6 2011, ೮೫೦೦ 12-12-2011. 
4) ಟ.೦. 10019 ೫೦. ೯0 27 ೯೦೦ 2012, 68166 08-05-2012. 


೧೧೯/11೧೯ : 


17೧6 13% 71೧೩೧೦೦ ೦೦೧7/715610ಗ (೧೦ ೫11) ೧೩5 (೦೦೦೧1767೦೦6 ೩ 61801 0 ೧೩. 269.76 ೦1೦/95 10 1770106 115009 661/0// 561617 
101 1೧೮ 51816 ೦1 (48178188 10 0ಅ 1೧70191167106 1017 2010-15. 76 1/1೧191೧/ ೦! 1೧೩೧೦೦, 2008117601 ೦1 0676176 (1೧೩೧೦೦ 
0೦/771155100 ಔ1/1610೧), ೦1/೧/7001! ೦! 17018 ೧೩5 15650006 0೮1091/765 10/ 7610856 ೩೧೮ 0178000೧ ೦1 ಆ/೩/(-17-ಗ16 10/ 1710/0%6179015 1೧ 
145106 661/ಆ0/ 5)/51017. 110೧ 1.೮೪6! |/071!01/70 0೦೧7771196 (೧11/0) /೩5 ೦೦೧51166, 10 ೩೦0/೦೪ಅ 176 1/ಆ 1/6೩/ ಐ6/506011/6 71೩೧. 


ಓಂ 0೦1 1೧೮ 00160165 ೦1 176 ಆ೦%6/೧7760/ ೦! 1761೩, 176 11/0 (85 ೩೦0/೦೪೮೦, 1೧೮ 71/6 ಸ/ಅ೩/ ೧೦/90೦1 718೧ 107 2010-15, 


06/0೩/60 0) 17೮ 708/1761! ೦1 ೫೫, 5106 ೩೧೮ 177೩೧ ೧1೦೧15. 


0/ 176 108/ 2012-13 ೩ $9017 01 ೨. 2.08 0೦/೦1೦5 185 0೦೦೧ ಅ೩/-7781466 10 076 00170070601 01 ೫71೧0 01 7೬010 


೧056001016”. 


೨೭೪೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ ನವೆಂಬರ್‌ ೧, ೨೦೧೨ ಭಾಗ೧ 





176 71೧೩೧7೦೮ 2908/1770! 17 6 ಟ.0ಿ. 11016 (986 ೫ (4) ೩೦೦೪೮, ೧೩5 ೦೦೧೮)ಅ೦ 115 ೩001೦೩! 10 176 (10776 7೦೩77901 101 1೩/೧೦ 
೩೦॥೦೧ 10 1610856 1೧೮ 0/(8/೧15 ೫17 7610107೧09 10 2012-13 ೩೦0/೦೪೦೮ 0101910೧ 1೧ 17೮ ಗಿಂ(೦೧ ೧18/೧ 1೧ 7950601 ೦! "೩11೧0 0! ೧೬ಏ॥೦ 
೧056001019" 0೦೧7700೧001. 


16706 176 1010/70 ೦/66/. 
€೦%೫5೧1॥/151/7 ೦೧೧೯೧ 11೦. ೧0 234 ೧೧೯ 2012, 54110೦41೦೧5, ೧ರ೯೯೧ 127” 81/ 2012 


17 17೮ ೦10೦೬/77518/7065 9701೩1೧7೦೦ 1೧ 176 079೩/7016, ೦1೦177760೧! ೩/೮ 010೩5೦೦ 10 (910856 ೩ 50೧) ೦! ೧೩. 2.08 ೦೦795 (೧೮೦5 
1/೦ ೦/೦/1೨95 91001 18/೧5 ೦೧//) 5೦1೦೦ 10! 17೮ 01೦0/8/777755 ಟ೧00/ "817170 ೦! ೧೦೦ ೧೦5೦೦೮1೦19" ೮೬/೧0 176 /68/ 2012-13 ಓ೧೦೦/ 17೮ 
[16೩6 01 ಗಿ0೦೦೦೬೧! "2014-00-800-1-04, 71 ೯೮೦-170/0%617601 01 261/60/10/ 15109 - 059 0170/ 9«೦೮7೦1॥೬/6 (೧೦೧ 01೩7). 


2. 76 70೩1/7601 ೦1 ೧೦5೦೦0೦೧ ೩೧೮ ಆ೦%/7೧77901! 1110೩1೦೧75 5೧0016 10/7190 115810೧ ೦೦11೦೩1೮ 10/ ೬1115170 176 586 
೩೧7೦೬೧1. 


3. 1816 ೦/೮6/ 195006 ೪೧ 17೮ ೦೦೧೦೮/767೦೮ ೦1 71೧೩೧೦೮ 29081/79೧1 1166 ಟಿ.0. [1019 18೦. ಗದ 27 ೦೦ 2012, 68166 
08.05.2012. 


ಔ)/ 0/೮/ ೩೧೮ 17 176 ೧೩/76 ೦! 176 ಅಂ%೦/7೦/ ೦1 (08/7818, 


1.(. 11110೦ ಓ೧೧ಗ್ಮಿ 
೧.ಣ 1983 ಟ06/ 560/9180/ 10 06177767 
(10776 2908177670. (೧೦೦6 50೧//065-'8') 


ಜಲಸಂಪನ್ಮೂಲ ಸಚಿವಾಲಯ 


ವಿಷಯ: 13ನೇ ಹಣಕಾಸು ಆಯೋಗದ ಅನುದಾನದಿಂದ ಕೆರೆಗಳ ಹಾಗೂ ಪಾರಂಪರಿಕ ಜಲಕಾಯಗಳ 
ಪುನರುಜ್ಜೀವನ ಕಾರ್ಯದ ಕ್ರಿಯಾ ಯೋಜನೆಗೆ ಅನುಮೋದನೆ ನೀಡುವ ಕುರಿತು. 


ಓದಲಾಗಿದೆ: 1... ಸರ್ಕಾರದ ಆದೇಶ ಸಂಖ್ಯೆ : ಸನೀಇ 108 ಮಸಾವಿ 2000, ದಿನಾ೦ಕ 04ನೇ ಜುಲೈ 2011. 
2... ಸರ್ಕಾರದ ಆದೇಶ ಸಂಖ್ಯೆ : ಸನೀಇ 108 ಮಸಾವಿ 20100, ದಿನಾ೦ಕ 28ನೇ ಸೆಪ್ಟಂಬರ್‌ 2011. 
ತ ಅನಧಿಕೃತ ಟಿಪ್ಪಣಿ ಸಂಖ್ಯೆ : ಆಇ 10 ಆಆಕೋ 2012, ದಿನಾಂಕ 31-05-2012. 


(ಟಿ 
| 
2೭೬ 


ಉಲ್ಲೇಖ (2) ರಲ್ಲಿ ನಮೂದಿಸಿರುವ ಸರ್ಕಾರದ ಆದೇಶದಲ್ಲಿ ಮೇಲ್ಕಂಡ ಕಾರ್ಯಕ್ರಮದಡಿ ರೂ. 350.00 ಕೋಟಿ ಅಂದಾಜು ಮೊತ್ತದಲ್ಲಿ 
631 ಸಣ್ಣ ನೀರಾವರಿ ಕಾಮಗಾರಿಗಳ ದುರಸ್ತಿ/ಪುನರುಜ್ಜೀವನ ಯೋಜನೆಗೆ 4 ವರ್ಷಗಳಲ್ಲಿ ಅನುಷ್ಠಾನಗೊಳಿಸಲು ಅನುಮೋದನೆ ನೀಡಲಾಗಿದೆ. 
ಅನುಮೋದಿತ ಕ್ರಿಯಾ ಯೋಜನೆಯಂತೆ ಕಾರ್ಯಕ್ರಮವನ್ನು ಅನುಷ್ಠಾನಗೊಳಿಸುತ್ತಿದ್ದು ವಾಸ್ತವಿಕ ಅವಶ್ಯಕತೆಗಳಿಗೆ ತಕ್ಕಂತೆ ಅ೦ದಾಜುಗಳನ್ನು 
ತಯಾರಿಸಲಾಗಿ ಕೆಲವು ಕಾಮಗಾರಿಗಳ ಅನುಮೋದಿತ ಅ೦ದಾಜು ಮೊತ್ತದಲ್ಲಿ ಉಳಿತಾಯವಾಗುತ್ತಿದೆ. ಅಲ್ಲದೆ ಆಡಳಿತಾತ್ಮಕ ಕಾರಣಗಳಿಂದ ಕೆಲವು 
ಕಾಮಗಾರಿಗಳನ್ನು ಕೈಬಿಡಬೇಕಾಗಿದೆ. ಅದೇ ರೀತಿ ಕೆಲವು ಕಾಮಗಾರಿಗಳ ವಾಸ್ತವಿಕ ಅಂದಾಜು ಮೊತ್ತವು ಅನುಮೋದಿತ ಮೊತ್ತಕ್ಕಿಂತ ಹೆಚ್ಚಳವಾಗುತ್ತಿದೆ 
ಹಾಗೂ ಕೆಲವು ಹೊಸ ಕಾಮಗಾರಿಗಳನ್ನು ಕೈಗೊಳ್ಳಲು ಸಹಾ ಪ್ರಸ್ತಾವನೆಯಿರುತ್ತದೆ. ಆದ್ದರಿಂದ ವಾಸ್ತವಿಕ ಅಂದಾಜಿನಂತೆ ಹಾಗೂ ಕಾಮಗಾರಿಗಳನ್ನು 
ಕೈಬಿಡುವುದರಿ೦ದ ಉಳಿತಾಯವಾಗಬಹುದಾದ ಅಂದಾಜು ಮೊತ್ತಕ್ಕೆ ಸಮನಾಗಿ ವಾಸ್ತವಿಕ ಅ೦ದಾಜು ಮೊತ್ತ ಹೆಚ್ಚಳವಾಗುತ್ತಿರುವ ಕಾಮಗಾರಿಗಳನ್ನು 
ಹಾಗೂ ಬದಲಿ ಕಾಮಗಾರಿಗಳನ್ನು ಕೈಗೊಳ್ಳಲು ಪ್ರಸ್ತಾವನೆಯನ್ನು 13ನೇ ಹಣಕಾಸು ಆಯೋಗದ ಕಾಮಗಾರಿಗಳಿಗೆ ಅನುಮೋದನೆ ನೀಡಲು ಅಪರ 
ಮುಖ್ಯ ಕಾರ್ಯದರ್ಶಿಯವರ ಅಧ್ಯಕ್ಷತೆಯಲ್ಲಿ ದಿನಾಂಕ 24-05-2012 ರಂದು ನಡೆದ 6ನೆಯ ಉನ್ನತ ಮಟ್ಟದ ಮೇಲ್ವಿಚಾರಣಾ ಸಮಿತಿಯ 
ಸಭೆಗೆ ಮಂಡಿಸಲಾಗಿರುತ್ತದೆ. ಸಭೆಯಲ್ಲಿ ಇಲಾಖೆಯ ಪಸ್ತಾವನೆಗೆ ಅನುಮೋದನೆ ನೀಡಲಾಗಿದೆ. ಅದರಂತೆ ಸರ್ಕಾರವು ಈ ಕೆಳಕಂಡಂತೆ ಆದೇಶ 
ಹೊರಡಿಸಿದೆ. 


ಸರ್ಕಾರಿ ಆದೇಶ ಸಂಖ್ಯೆ : ಸನೀಇ 108 ಮಸಾವಿ 2010, ಬೆ೦ಗಳೂರು, ದಿನಾಂಕ : 22ನೇ ಜೂನ್‌ 2012 


ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅಂಶಗಳ ಹಿನ್ನೆಲೆಯಲ್ಲಿ ಅನುಬಂಧದಲ್ಲಿ ತಿಳಿಸಿರುವ 14 ಕಾಮಗಾರಿಗಳಲ್ಲಿ ಉಳಿತಾಯವಾಗುವ ಮೊತ್ತದಲ್ಲಿ 2 
ಕಾಮಗಾರಿಗಳಲ್ಲಿ ಉಂಟಾಗಿರುವ ಹೆಚ್ಚಳವನ್ನು ಭರಿಸಲು ಹಾಗೂ 11 ಬದಲಿ ಕಾಮಗಾರಿಗಳನ್ನು ಕೈಗೊಳ್ಳಲು ಅನುಮೋದನೆ ನೀಡಿದೆ. 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ರುದ್ರಮೂರ್ತಿ, 
ಪದನಿಮಿತ್ತ ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಜಲಸಂಪನ್ಮೂಲ ಇಲಾಖೆ. (ಸಣ್ಣ ನೀರಾವರಿ) 






































ಭಾಗ೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ ನವೆಂಬರ್‌ ೧, ೨೦೧೨ ೨೭೪೫ 
ಓ1!1[ರ॥(ಟರ್ಷ 
ಓಿ೮೮1107೩/ಗ11017811/6 ೦/ 0೮೩೧೦೨ 1೧ 1/1೧0/ 11081೦೧ '//೦(5 ಗಿ0010/6೮ ಟ೧೮೦/ 13" 178೧06 ೦೦777155107 61೩715 
೧೩. 11 ೧5 
151 ೦1 ೫/೦೨ 80010066 181170 5801701!/೦15 6100[66 1೨1 ೦1 ೫/೦5 17/01/1706 ಗಿ೮611107೧81 ೦೦೨! & ೦ ೧11೦1133111 0/೦೨ 20010೦೫೦6೮ 
ಗಿ00೦೪೮೦6 
ಓಂ! 51718166 | 65018166 
5. 51718166 
01511005 1೩1೬೬ [18776 ೦1 1೧6 787 5511738106 7015111015 1೩1೬ [1376 ೦1 1೧೮ 78೧ 0891 ೩5 ಐಂ! 0೦೦9! ೩5 
10. 0೦೦೪! ೩5 0೦ 
0061 ೩೦0೦೧ ಏ13೧ | ೩0010೫66 
೩೦10೦0 ಏ180 
ಸ 2 3 ಈ ಕ್ರ 6 7 8 9 10 11 
3 !/1070/ಡ [18660೬ 111010%/617615 10 (ಓ. 8010/ 78೧ | 46.00 5.00 !/1070)/ಡ [1808/7187081೩ | 111010%6176015 10 0೦೮1೩॥78/8॥ 104.00 164.00 
(275 /68/ 51.0. 157) 18/೧ 1೧ [18087787088 181೬ 
[180/8 019110! (೩/೦೩೦)/ ೩0೦0/೦೪೦೮ 
101 ೧. 104.00 18/೧5 1೧ ೩೦0೦೧ 01೩೧ 
11/9೩ 5! 100. 171) 
2 !/1/5016 [1೩/೩51೩ 17106176015 10 (60181೧0 ಟಿ!|/ 35.00 '//೦( ೦೧೩೧7೩೩೩ (01608೩ 1171067615 10 88/8061 18/1 1 ಗ1161೧81/6 101.00 
(«0/6 (275 /0೩/ 5।, 0. 192) 6100066 ೧80೩೩ («016088 78೬ ೮೧೩77೩೩/೩೧7೩೦೩೩ ೦ 
0191101 
3 !/1/5016 [1೩/೩51೩ 17[0/0%6176015 10 (ಓ೦170೩7೩0ಟ೬[೩ 27.00 '//0( 
784 (27 (08/7 51. 110. 193) 000066 
6 0೩/77೩/೩)೩ ! 01008೩ 01೧೩೧೩॥ 7೩೧೬ (05 ॥/6೩/ 51. ೫೦. 50.00 /೦ 
೧೩0೩೩ 186) 6100066 
ಠ್ರ ೧1೩0ರ [16660017 [186105011೬ 78.00 142.00 
6 8180ಟ/ 81೩00! 80077187811 1/.1. 8೧ 120.00 /೦ 8180ಟ/ 81೩00! 6510181100 ೦1 80777187878 !/| ಗಿ1೦(೧೩1/೦ 194.00 
6100066 1೩೧ ೦ 
7 8180ಟ/ 81೩00! (861 1/.1. 7೩೧॥ 135.00 /೦ 8180ಟ/ 81೩00! ೧510/8100 01/8/4701 1/| 1೩೧ ಗಿ1೦(೧೩1/೦ 155.00 
6100066 ೦ 
8 ೧180 8. 8806 5೬1೩4೧೦6 132.00 '//0( 
೩1 6100066 























































































































೨೭೪೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ ನವೆಂಬರ್‌ ೧, ೨೦೧೨ ಭಾಗ೧ 
15೨1 ೦1 ೫/೦ಓ೨ 80010೪6೮ 181170 5801701೦15 6100[66 1೨1 ೦1 ೫/೦5 17/01/17೧0 ಗಿ೮೮1110781 ೦೦೨! & ೦ ಗಿ11೦(17311/೮ ೦೨ 80010೦೫೮೦6 
ಗಿ00೦೪೦6೮ 
ಡಿಂ1ಟಂ! 51718166 | 65078166 
51. 51718166 
0151/1015 181೬ [18176 ೦! 176 78೧ 51718166 015/1015 181 [18176 ೦1 ೧೮ 8೧ 0೦೩5! 85 0೦1 0೦೦5! ೩5 
10. ೮೦9! ೩5 0೦ 
0061 ೩೦0೦೧ ಏ13೧ | ೩0010೫66 
೩೦1೦೧ 18೧ 
ಸ 2 3 ಈ ಕ್ರ 6 7 8 9 10 11 
9 10177 117(/ 1700617611 ೦1 !1802/811 ೩77೩೧1 | 83.00 '//೦( 1077([ 1೧7(/ 17100%6176715 10 ಗ1161೧81/6 45.00 
18೧ 600066 '/೦೮7೩೧೩)/೩೩೧೩೧೭॥ 18೧ ೦ 
10 10771 1೬17(/ 1701061760 ೦1 (100001೬ 18 28.00 '//೦ 1077([ 1೬17(/ 1771010%617615 10 11011/0೧10 1೩೧ ಗಿ11೦/೧81%0 41.00 
6100066 ೦ 
11 1077([ 1೬17(/ 5೩5814 187 35.00 '//೦ 10177 1೬17(/ 117010%6176715 10 00668581801 ಗಿ11೦/೧81%0 40.00 
6100066 1೩೧ ೦ 
1೬೧ 1೧7ಟ[ 170/01/0176015 10 5೧081೩ ಗಿ೧೦ ಗಿ1೦(೧೩1/೦ 20.00 
೦ 
12 ಟಟ ೩1/೩೩ 017೩1೩ 7೩೧ 17 5. 110. 17 29.00 /೦ ಟಿ ೩/೩೩ [/270/( 18೧ 5)/. 10. 196 ಗಿ1೦(೧೩1/೦ 35.00 
81004 110. 24 600066 ೦ 
13 ಟಿ 181/೩ (12/3801 /೩೮೩೦/೦/6 1೧ 5/. 100. 45.50 '//೦( ಟಿ ೮೦168೩ 8/೩/1708 18೧ ಗ1೮1೧81/6 48.00 
64 8100 ॥೫೦. 6100066 ೦ 
14 ಟಿ ೩/೩೩ (೭8! 1೮ 43.50 /೦ ಟಿ ೮೦10೩ 5೩70೪6 181 ಗಿ1೦(೧೩1/೦ 35.00 
6100066 ೦ 
15 6108/0೩ ೦೧/0೩ಟ[ 51018100 ೦1 88/7809 ೩೦/೦55 235.00 193.78 ೬108/0೩ ೦೧/0೩ಟ[ 1170%61716715 ೦1 ಔ8೩1/೩೦೮ 516-1 ೫ ಗ1161೧81/6 40.00 
(2017೩ (/೮೦/ ೧೦೩/ 1೧0801 1806 7680೬1! 806 ೦ 
೧೪೧೧ /1/ಟ೧7/11/, 
೨5191801 (6೦೬೫/೮೦ ಔ೧01766/ ೩೧೮ 
5-001010 ಟ೧60/ 5601918// 10 6061777601 
೧.೧. 2017 


'//816/ 36500/1095 2081117601 (!/1೧0/ 111081೦೧) 


ಭಾಗ೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ ನವೆಂಬರ್‌ ೧, ೨೦೧೨ ೨೭೪೭ 





೯೦೧೯57, ೯೦೦೬೦೦]/ ಸ1|1೧ ೯111/1೧೦111/1 ೯117 ೯೦೧೯7/೧1೧7] 


508 : `7600/108| ೦೦-೦0/೩॥೦೧ ೦1 ಆ17 10 ॥/೩51ಅ 77880917911 1೧ (08/78188-೧8/76/ 0೦೦ 1178/೧01೧6 0೦! ಆ17-45೯!1/ 


10! 176 ೩೦11೦5-160. 


೧೯600: 1) . ೧/೦೦೦66॥705 01 (76 25" 7766070 01 176 5106170 ೦೦77771166 ೦೦75110166 10 17101617671810ಗ 01 
(1878/0009 ೫/೩51ಅ (1/878067760( 1187010 ೩೧೮ 718/5000708// 1101017901) ೧೬1೦5, 1989 ೧016 


0೧ 25-2-2011. 
2) 11085 1000 110. 3 (5)/16/2003-4551/ ೦೦॥-1೦ & 5೧ 6೫66 2” 760/08// 2011, 


3). ಓಿಂ(97767! 6೧10166 1೧10 0 176 ಔ008/177071! ೦1 70/68 ಔ00100/ ೩೧೮ £/1//0779೧! (೧೯೯೧), 
0%6/77760! ೦! (48/78/8೩ ೩೧೮ 017., 7606/8 ೧೦001೦ ೦! ಅ0/7187)/ 0೩166 29" 118/0೧ 2012 10/ 
176 010|601 “(1878/6005 '//2510 ೩೧೦ 'ಗ/2910 '!/210/ 7/೦|೦೦! 10/ ((೩/7೩1೩/೩ (ಗಿ5೯1/-(1ಓ)//ಡಿ)', 


4) 910110. ಕರಾಮಾನಿನಂ/ಅಪಾಯಕಾರಿ ತ್ಕಾಜ್ಯ/ಆ17/2012-13/443 ೮8166 18% ಗಿ051 2012 
೧೮೩೧1010 : 


76 5106ಗ/0 ೮೦೧7771166 ೦೦೧511೦೦ 10/ 177010776718000 ೦1 11878/6005 ೫/೩51ಅ (1/0/780677671, (1೩7೦1೧0 ೩೧೮ 7/೩75000768/0/ 
11061767!) ೧195, 1989 ೮170 25% ೧166070 ೧616 ೦೧ 25-2-2011 6195005566 ೩೦೦೬! ೦೦-11೧೩/70170 ೩1೩೧೦61797! 000/667 1೧01೩7 0೩1೧15 
೩೧೮ ಅ0/178/7)/ (ಆ17) ೫7170 ೩: 80೦೦9551 11101017618 11 17 ೩/೦೩5 16070106 0) 0೩ಗ/76/6 11 00908706 10 1760 9017780 
500081೦೧75 ೦೧ ೮9೫61೦01790! ೦೦-೦0/೩॥೦೧ 616೮ 17 0ಂ॥೦0/ 2009. 76 5166/70 0೦17771106 ೧೩೪೮ 3801990 10 ೩0೦0/೦೪6 176 ೩೦/೦5 ೦1 
176 0೩1೧೦/ ೦೦-11೧7೩೧೦1೧೦ 01 ಆ17-/651/ ೩೧೮ 1೧01/0101 ೩0/6690 10 17ಅ (08/7818 ಆ೦೪೦/7/776071'6 1೧6 ೦೦೧110೬0೦೧ ೦1 ೧6. 1 0016 001 
೫೦೩/ 10 0ಅ 501 ೩5166 10/ (1/1//ಗಿ. ೩೦11೦5 ೩೧೮ ೧6. 25 [೫೧5 ಏಆ/ 1/6೩ 1೦ 0 1185101166 10 ಆ17-4561/ 10( 506166. 7/6 1/17191೧/ 0೦1 
71೦೧/76೧1 ೩೧೦ 0೦/6515, 606/7770 ೦1 1761೩, !10॥/ 2೦1 169 1910/ (9೩೮ 8 (2) ೩೦೦೬೪೮ ೧2/ಅ ೦೦೧೪9)/ಅ೮ 176 1/1೧1917/'5 ೧೦ ೦0|9೦0100೧ 10 
176 0/0೦/೦5೩1. ॥! ೧೩5 0೦೦೧7 ೮6೦1696 17೩! 17೮ 1೧೦6 10 ೦ 81೦೦೩166 10/ (1////4. (೦17-145 £1/) 01090! 17 ೩ ೦೦೧701-17೩7೦೦ 77066 ೪/॥ 0೮ ೧761 
0176 45೧೦8. 


೧5೮೩೧! 10 176 ೩೦೦೪೮ 66019107 ೧7806 17 176 51061/70 0೦೧71711106, ೩೧ ೩೦7661700/ ೩5 0೦೦೧ 9೧19160 1೧10 0) 17 ಔ08/177601 01 
[೦69!, 500100) ೩೧6 87//0೧7760! (೧೯೫೯), 6೦%೦/777671 ೦! (08/7818 ೩೧6 017, 060/೩ ೧೦0010 01 00/7180 ೦೧ 29 118/0೧ 2012 10/ 


179 ॥10]901 “೯187816005 '//251ಅ ೩೧೦ '//2916 '!/210/ ೧/೦]೦೦! 10/ ೩/7818/೩ (ಗ೨5೯1/-(1/)//ಗಿ)'. 


7 ೦/೮6/ 10 975016 5770007 11701007170 ೦! 17ಅ ೩1೩7೦97767! ೧7866 ೩5 1 176 ೩೦೦೪೮ 8019617590! 6716/66 1೧10 176 101010 


೩೦೦೧5 ೩76 ೧೮೦೨55೩//. 


(೩) 7೧6 (68/೧8/184೩ 51816 ೧೦॥೬॥೦೧ 0೦೧10! 808/6 ೧೨೦೦ 10 1610856 ೧8. 50 18೧5 1೧ 0/೦ ೦೦೩! 17518176715 101 17೮ ೩೦೪11೦5 10 
06 1೧೮೮/1೩೦೧ 0)/ ಆ17-5೯1/ 1೧ 176 0/0]901! ೮೬೩0೦೧ 01 21 1700175 (01-04-2012 10 31-12-2013). 

(0) . 065100 ೦1 ೧6095580/ ೦೦-೦6/೩[೦೧ 1/07 17೦ (5೧೦೧8 8/0 17೮ 51816 200೩ಗ179/1 ೦! 700100) ೩೧೮ 1/0೧/7901 1೧ 5೧೩೧0 
0! 681೩, ೦11018! 1೧70091118 119115 ೩೧0 ೦176/ ೩೦0/11೦5, 

(0) 776 (೧೩/೧೫೫೩ 51816 700100 ೦೦೧1೦! 80೩/6 17 1೧61 184% ೧76600 ೧61ರ ೦0 17-7-2012 ೧೫/೮ ೩೦1660 10! 176 0ಖ/77601 01 


೩. 50 1೫4೧5 ೩೧೦ 17೮ 58776 ೧೩5 0೦೦೧ ೦೦೧7/170೧108160 ೫166 1910/ (0೩೮ ೩! (4) ೫೦೦೦. 


|! 15 17೮೦/61೦೮ 191! ೧6೦೨55೩// 1೦ ೦೦೧೪೫೮) ೩೦017೦1೩! ೦1 1೧೮ 5೦೮1೧77601 10/ 17೦ ೩೦೭11೦5 9೧71158096 ಟ೧60/ 176 70|ಅ೦! ೩5 001 17೮ 


೩017591791! 6೧16766 1೧710 ೩೧7೦ 10/ 7610೩56 ೦! ೧5೦೨55೩// 1709 0)/ 1೧೮ (48/7518೩ 51816 ೧೦॥೬॥೦೧ ೮೦೧10 808/6. 
16706 176 ೦/೮0/. 


೦೦೫5೧?॥11೯117 ೦೧೧೯೧ 11೦. ೯ರ 146 511/ 2008, 860/1೦೧೧, ೧ರ್ಗಿ೯೯0 : 21-9-2012. 


(1೦1 ೦೩/61! ೦೦೧75166/81100 ೦1 17೮ 18016 ೩೧೮ ೦1೦೬7751809 1೧ 176 0768/7019, ಆ01೦/77760! 8೩/ಅ 01985006 10 ೩೦೦೦6 ೩0010೦೩! 10/ 


176 0/0]90! “1878/6005 '//251ಅ ೩೧೦ '//8516 '!/2510/ ೧/೦]|೨೦! 1೦ 2/7818/ (ಗಿ5೯1/-(ಓ//ಗಿ)” (೦ 0೮ ೦೩/1೦ ೦೬! ೩5 061 176 ೩016617901! 7೩೦ 


೨೭೪೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ ನವೆಂಬರ್‌ ೧, ೨೦೧೨ ಭಾಗ೧ 





೩ (2) ೫೦೦. 76 (68/7818 51816 701110೧ 0೮೦೧1/0! ಔ08/6 57೩1 7610856 176 160೬166 0609! 01 ೧೩. 50 18/೧5 ೩5 061 17 66014100 1 
176 01೦೦೮೦೦1೧೦5 7686 ೩! (1) ೩೧೦ (4) ೫೦೦%ಅ ೩೧೮ 976076 ೩ 17೮ 760166 ೦೦-೦0೮/೩॥೦೧. 6 (02/7818 51816 701110೧ ೮೦೧1೦! 80೩/6 


58 1610850 ೧೩. 50 18೧9 10 ಗಿ5೯1/-1(-/)//ಗಿ 1೧ 10/೦ 1೧5181776715 ೦1 ೧. 25 18೧5 ೦೩೦೧ 100/೩765 1೧೮ 08/1761 ೦೦೧11000. 


ಔ)/ 0/೮/ ೩೧೦ 17 176 ೧೩/7೮ ೦1 176 ಆ೦%೦//7೦/ ೦1 (68/7818, 
6.೧. ಗ೫1ಗ5ಟ1/ಗಿ11111, 
೧60/ 560/7618// 10 ಆ0%(7/7901[, 
(೧0೦೦1೦01 ೩೧೮ £/1//0೧/7600, 


೧.೧. 2098 0೦651 00100) ೩೧೮ ೧11/0೧76! 2೮0೩7601. 
ಆರ್ಥಿಕ ಸಚಿವಾಲಯ 
ಸೇರ್ಪಡೆ 
ಸಂಖ್ಯೆ : ಆಆ 4 ಸೇನಿಸೇ 11, ಬೆ೦ಗಳೂರು, ದಿನಾಂಕ : 13-9-2012 
ದಿನಾಂಕ : 2-11-2011ರ ಸರ್ಕಾರಿ ಆದೇಶ ಸಂಖ್ಯೆ : ಆಇ 4 ಸೇನಿಸೇ 2011ರ ಆದೇಶ ಭಾಗದಲ್ಲಿನ ಮೊದಲ ಪ್ಯಾರಾದಲ್ಲಿನ ಮೊದಲ 
ವಾಕ್ಕದಲ್ಲಿನ “ಪಂಚಾಯತ್‌ ರಾಜ್‌ ಇಂಜಿನಿಯರಿಂಗ್‌” ಪದಗಳ ನಂತರದಲ್ಲಿ “ಇಲಾಖೆಯ ಅಧಿಕಾರಿಗಳಿಗೆ (ಪತ್ರಾಂಕಿತವಲ್ಲದ ಅಧಿಕಾರಿಗಳೂ 


ಸೇರಿದಂತೆ ಅನುಮತಿಸಲಾಗಿದೆ” ಎಂಬ ಪದಗಳ ಬದಲಿಗೆ “ಮತ್ತು ಸರ್ಕಾರದ ಇತರೆ ಇಲಾಖೆಗಳಡಿಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವ ವಿವಿಧ 
ಇಂಜಿನಿಯರುಗಳಿಗೆ ಅನುಮತಿಸಲಾಗಿದೆ” ಎಂಬ ಪದಗಳನ್ನು ಬದಲಿಸಿ ಸೇರಿಸಿ ಓದಿಕೊಳ್ಳತಕ್ಕದ್ದು. 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಆಲಿಸ್‌ ಗೊನ್ನಾಲ್ವಿಸ್‌ 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಪಿ.ಆರ್‌. 2095 ಆರ್ಥಿಕ ಇಲಾಖೆ (ಸೇವೆಗಳು-1). 
ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಹಾಗೂ ವಿಕಲಚೇತನರ ಮತ್ತು ಹಿರಿಯ ನಾಗರಿಕರ ಸಬಲೀಕರಣ ಸಚಿವಾಲಯ 
ವಿಷಯ: ಬೆಳಗಾವಿ ಮತ್ತು ಉಡುಪಿ ಜಿಲ್ಲೆಗಳಲ್ಲಿ ಜಿಲ್ಲಾ ಅಂಗವಿಕಲರ ಪುನರ್ವಸತಿ ಕೇ೦ದ್ರವನ್ನು (ಡಿ.ಡಿ.ಆರ್‌.ಸಿ] ಪ್ರಾರಂಭಿಸುವ 
ಓದಲಾಗಿದೆ: 11 ಸರ್ಕಾರದ ಆದೇಶ ಸಂಖ್ಯೆ: ಮಮಂಇ 173 ಪಿಎಚ್‌ಪಿ 2010, ದಿನಾಂಕ:12-05-2011. 
2] ತಿದ್ದುಪಡಿ ಸಂಖ್ಯೆ ಮಮಂಇ 173 ಪಿಎಚ್‌ಪಿ 2010-ದಿನಾ೦ಕ:29-07-2011. 

31 ಸರ್ಕಾರದ ಆದೇಶ ಸಂಖ್ಯೆ: ಮಮಂಇ 173 ಪಿಎಚ್‌ಪಿ 2010,ದಿನಾ೦ಕ:28-09-2011. 
4] ಸರ್ಕಾರದ ಆದೇಶ ಸಂಖ್ಯೆ: ಮಮಣಇ 251 ಪಿಎಚ್‌ಪಿ 201, ದಿನಾ೦ಕ:14-12-2011. 


5] ನಿರ್ದೇಶಕರು, ವಿಕಲಚೇತನರ ಹಾಗೂ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆ ಇವರ ಪತ್ರ ಸಂಖ್ಯೆ: ನಿಅಕಇ/ 
ಡಿಡಿಆರ್‌ಸಿ/ಬೆಳಗಾವಿ/ರಾ.ಸ.ಪ್ರ//2010-1/-12-13/712, ದಿ:29-05-2012 ಮತ್ತು ವಿಹಿನಾಸಇ/ಸಿ8/ಡಿಡಿಆರ್‌ಸಿ/ 
14/ಉಡುಪಿ/2012-13/911, ದಿನಾ೦ಕ:19-06-2012. 


ಪ್ರಸ್ತಾವನೆ: 


ಮೇಲೆ ಓದಲಾದ [1ರ ಆದೇಶದಲ್ಲಿ ರಾಜ್ಯದ ಮೈಸೂರು, ಗದಗ ಮತ್ತು ರಾಯಚೂರು ಜಿಲ್ಲೆಗಳ ಜಿಲ್ಲಾ ಅಂಗವಿಕಲರ ಪುನರ್ವಸತಿ 
ಕೇಂದ್ರಗಳನ್ನು (ಡಿ.ಡಿ.ಆರ್‌.ಸಿ) 2011-12ನೇ ಸಾಲಿನಿಂದ ರಾಜ್ಯ ಅನುದಾನದಡಿ ಆಯಾ ಜಿಲ್ಲೆಗಳ ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿರುವ ಜಿಲ್ಲಾ 
ನಿರ್ವಹಣಾ ಸಮಿತಿಯಲ್ಲಿ ಆಯ್ಕೆಗೊಳ್ಳುವ ಇಂಡಿಯನ್‌ ರೆಡ್‌ಕ್ರಾಸ್‌ ಸೊಸೈಟಿ ಮುಖಾಂತರ ನಡೆಸಲು ಸರ್ಕಾರವು ಆಡಳಿತಾತ್ಮಕ ಅನುಮೋದನೆ 
ನೀಡಲಾಗಿತ್ತು. 


ಮೇಲೆ ಓದಲಾದ ([2]ರಲ್ಲಿ ದಿನಾ೦ಂಕ:12-05-200ರ ಸರ್ಕಾರಿ ಆದೇಶ ಸಂಖ್ಯೆ: ಮಮಇ 173 ಪಿಎಚ್‌ಪಿ 2010ರ ಅನುಬಂ೦ಧ-1, 2 ಮತ್ತು 
3ರ ಬದಲಿಗೆ ತಿದ್ದುಪಡಿ ಆದೇಶಕ್ಕೆ ಹೊಸದಾಗಿ ಲಗತ್ತಿಸಿರುವ ಅನುಬ೦ಧ-1೬ 2 ಮತ್ತು ತಿನ್ನು ಸೇರಿಸಿ ತಿದ್ದಿ ಓದಿಕೊಳ್ಳತಕ್ಕದ್ದು ಎಂದು ಆದೇಶಿಸಲಾಗಿತ್ತು. 


ಮೇಲೆ ಓದಲಾದ [31ರ ಆದೇಶದಲ್ಲಿ ಸರ್ಕಾರದ ಆದೇಶ ಸಂಖ್ಯೆ: ಮಮಇ 173 ಪಿಎಚ್‌ಪಿ 2010, ದಿನಾಂಕ:12-05-2011 ಹಾಗೂ 
ತಿದ್ದುಪಡಿ ಸಂಖ್ಯೆ ಮಮಂಇ 173 ಪಿಎಚ್‌ಪಿ 2000, ದಿನಾ೦ಕ:29-07-201/ನ್ನು ತಕ್ಷಣದಿ೦ದ ಜಾರಿಗೆ ಬರುವಂತೆ ರದ್ದುಪಡಿಸಿದೆ. ಕರ್ನಾಟಕ ರಾಜ್ಯದ 


ಭಾಗ೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ ನವೆಂಬರ್‌ ೧, ೨೦೧೨ ೨೭೪೯ 





ಗದಗ ಜಿಲ್ಲೆಯಲ್ಲಿ ಸೆಪ್ಟೆಂಬರ್‌ 201ರಿಂದ ಹಾಗೂ ಮೈಸೂರು, ರಾಯಚೂರು ಮತ್ತು ಹಾವೇರಿ ಜಿಲ್ಲೆಯಲ್ಲಿ ಅಕ್ಟೋಬರ್‌ 2011ರಿಂದ ಕ್ರಮವಾಗಿ 
ರೂ.19,25,800/- [ರೂಪಾಯಿ ಹತ್ತೊಂಭತ್ತು ಲಕ್ಷದ ಇಪ್ಪತ್ತೈದು ಸಾವಿರದ ಎ೦ಟುನೂರುಗಳು ಮಾತ್ರ], ರೂ.14,36,400/-[ರೂಪಾಯಿ ಹದಿನಾಲ್ಕು 
ಲಕ್ಷದ ಮೂವತ್ತಾರು ಸಾವಿರದ ನಾಲ್ಕುನೂರು ಮಾತ್ರ], ರೂ.17,36,400/- [ರೂಪಾಯಿ ಹದಿನೇಳು ಲಕ್ಷದ ಮೂವತ್ತಾರು ಸಾವಿರದ ನಾಲ್ಕುನೂರು 
ಮಾತ್ರ) ಮತ್ತು ರೂ.17,36,400/-[ರೂಪಾಯಿ ಹದಿನೇಳು ಲಕ್ಷದ ಮೂವತ್ತಾರು ಸಾವಿರದ ನಾಲ್ಕುನೂರು ಮಾತ್ರ] ಗಳ ವೆಚ್ಚದಲ್ಲಿ ಸದರಿ ಆದೇಶಕ್ಕೆ 
ಲಗತ್ತಿಸಲಾದ ಅನುಬ೦ಧ-1 ರಿಂದ 4ರಲ್ಲಿರುವಂತೆ ಜಿಲ್ಲಾ ಅಂಗವಿಕಲರ ಪುನರ್ವಸತಿ ಕೇ೦ದ್ರಗಳನ್ನು («ಡಿ.ಡಿ.ಆರ್‌.ಸಿ) ರಾಜ್ಯ ಅನುದಾನದಡಿ ಆಯಾಯ 
ಜಿಲ್ಲೆಯ ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿರುವ ಜಿಲ್ಲಾ ನಿರ್ವಹಣಾ ಸಮಿತಿಯಲ್ಲಿ ಆಯ್ಕೆಗೊಳ್ಳುವ ಇಂಡಿಯನ್‌ ರೆಡ್‌ಕಾಸ್‌ ಸೊಸೈಟ ಮುಖಾಂತರ, 
ಅನುಬ೦ಧ-5ರಲ್ಲಿ ಸೂಚಿಸಿರುವಂತೆ ಯೋಜನೆಯ ಮಾರ್ಗಸೂಚಿಯನುಸಾರ ನಡೆಸಲು ಸರ್ಕಾರವು ಆಡಳಿತಾತ್ಮಕ ಅನುಮೋದನೆ ನೀಡಲಾಗಿದೆ. 


ಮೇಲೆ ಓದಲಾದ (4)ರ ಆದೇಶದಲ್ಲಿ ಕರ್ನಾಟಕ ರಾಜ್ಯದ ಬೆ೦ಗಳೂರು ನಗರ ಜಿಲ್ಲೆಯಲ್ಲಿ ಡಿಸೆಂಬರ್‌ 2011ರಿಂದ ರೂ.12,05,600/-ಗಳ 
ವೆಚ್ಚದಲ್ಲಿ ಸದರಿ ಆದೇಶಕ್ಕೆ ಲಗತ್ತಿಸಿರುವ ಅನುಬ೦ಧದಲ್ಲಿರುವಂತೆ ಜಿಲ್ಲಾ ಅಂಗವಿಕಲರ ಪುನರ್ವಸತಿ ಕೇಂದ್ರವನ್ನು (ಡಿ.ಡಿ.ಆರ್‌.ಸಿ) ರಾಜ್ಯ 
ಅನುದಾನದಡಿ ಬೆ೦ಗಳೂರು ನಗರ ಜಿಲ್ಲೆಯ ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿರುವ ಜಿಲ್ಲಾ ನಿರ್ವಹಣಾ ಸಮಿತಿಯಲ್ಲಿ ಆಯ್ಕೆಗೊಳ್ಳುವ ಇಂಡಿಯನ್‌ 
ರೆಡ್‌ಕ್ರಾಸ್‌ ಸೊಸೈಟಿ ಮುಖಾ೦ತರ ಯೋಜನೆಯ ಮಾರ್ಗಸೂಚಿಯನುಸಾರ ನಡೆಸಲು ಆಡಳಿತಾತ್ಮಕ ಅನುಮೋದನೆ ನೀಡಲಾಗಿದೆ. ಸದರಿ ಜಿಲ್ಲಾ 
ಅ೦ಗವಿಕಲರ ಪುನರ್ವಸತಿ ಕೇಂದ್ರದ ಪ್ರಸ್ತಾವನೆಯನ್ನು ಸಂಬ೦ಧಪಟ್ಟ ಸಂಸ್ಥೆಯಿಂದ ಪಡೆದು ಆಯವ್ಯಯವನ್ನು ನೇರವಾಗಿ ಜಿಲ್ಲಾ ಅಂಗವಿಕಲರ 
ಕಲ್ಯಾಣಾಧಿಕಾರಿಗಳಿಗೆ ಬಿಡುಗಡೆ ಮಾಡಲು ನಿರ್ದೇಶಕರು, ವಿಕಲಚೇತನರ ಹಾಗೂ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆ, ಬೆ೦ಗಳೂರು ಇವರಿಗೆ 
ಅನುಮತಿ ನೀಡಲಾಗಿದೆ. ಸದರಿ ಜಿಲ್ಲಾ ಅಂಗವಿಕಲರ ಪುನರ್ವಸತಿ ಕೇ೦ದ್ರವನ್ನು ಈಗಾಗಲೇ ರಾಜ್ಯ ಸಲಹಾ ಕೇಂದ್ರದಲ್ಲಿ ಲಭ್ಯವಿರುವ 
ಯಂತ್ರೋಪಕರಣಗಳು ಹಾಗೂ ಉಪಕರಣಗಳನ್ನು (860301020೧ 60010೧76015 3೧6 72001761165) ಉಪಯೋಗಿಸಿಕೊಂಡು 
ನಿರ್ವಹಿಸತಕ್ಕದ್ದು ಎಂದು ಆದೇಶಿಸಲಾಗಿದೆ. 


ಮೇಲೆ ಓದಲಾದ [51ರ ಪತ್ರಗಳಲ್ಲಿ ನಿರ್ದೇಶಕರು, ವಿಕಲಚೇತನರ ಹಾಗೂ ಹಿರಿಯ ನಾಗರಿಕರ ಕಲ್ಯಾಣ ಇಲಾಖೆ ಇವರು ಬೆಳಗಾವಿ ಜಿಲ್ಲಾ 
ಅಂಗವಿಕಲರ ಪುನರ್ವಸತಿ ಕೇಂದ್ರವು ಕೇಂದ್ರ ಸರ್ಕಾರದ ಅನುದಾನದಡಿಯಲ್ಲಿ 2001-02ನೇ ಸಾಲಿನಿಂದ ಭಾರತೀಯ ರೆಡ್‌ಕ್ರಾಸ್‌ ಸಂಸ್ಥೆಯ 
ಮುಖಾಂತರ ಅನುಷ್ಠಾನಗೊಳಿಸುತ್ತಿದ್ದು, 2005-06ನೇ ಸಾಲಿನಿಂದ ಇಲ್ಲಿಯವರೆಗೆ ಕೇಂದ್ರ ಅನುದಾನ ಬಿಡುಗಡೆ ಮಾಡಿರುವುದಿಲ್ಲ. ಇದರಿಂದಾಗಿ 
ನಿರೀಕ್ಷಿತ ಮಟ್ಟದಲ್ಲಿ ಹಾಗೂ ಪರಿಣಾಮಕಾರಿಯಾಗಿ ಕಾರ್ಯನಿರ್ವಹಿಸಲು/ವಿಕಲಜೇತನರ ಪುನರ್ವಸತಿ ಸೇವಾ ಸೌಲಭ್ಯವನ್ನು ಒದಗಿಸಲು 
ಸಾಧ್ಯವಾಗುತ್ತಿಲ್ಲ. ಆದ್ದರಿ೦ದ ಸದರಿ ಕೇ೦ದ್ರವನ್ನು 2012-13ನೇ ಸಾಲಿನಿಂದ ರಾಜ್ಯ ಅನುದಾನಕ್ಕೆ ಒಳಪಡಿಸುವಂತೆ ಕೋರಿರುತ್ತಾರೆ. ಜಿಲ್ಲಾಧಿಕಾರಿಗಳು, 
ಬೆಳಗಾವಿ ಇವರು ಜಿಲ್ಲಾ ವಿಕಲಚೇತನರ ಪುನರ್ವಸತಿ ಕೇಂದ್ರಕ್ಕೆ 2012-13ನೇ ಸಾಲಿಗೆ ಸಹಾಯಾನುದಾನವನ್ನು ಬಿಡುಗಡೆ ಮಾಡಲು ಶಿಫಾರಸ್ಸು 
ಮಾಡಿರುವುದರಿಂದ ಬೆಳಗಾವಿ ಜಿಲ್ಲಾ ವಿಕಲಚೇತನರ ಪುನರ್ವಸತಿ ಕೇ೦ದ್ರವನ್ನು ರಾಜ್ಯ ಅನುದಾನದಡಿ ಜುಲೈ 2012 ರಿಂದ ಮಾರ್ಚ್‌ 2013ರವರೆಗೆ 
ಲೆಕ್ಕಶೀರ್ಷಿಕೆ 2235-02-101-0-99 ಯೋಜನೆ ಉಪಲೆಕ್ಕಶೀರ್ಷಿಕೆ 100 ಧನಸಹಾಯ ಮತ್ತು ಪರಿಹಾರ ಯೋಜನೆಯಡಿ ಜಿಲ್ಲಾ ಅಂಗವಿಕಲರ 
ಪುನರ್ವಸತಿ ಕೇಂದ್ರಗಳಿಗೆ ನಿಗದಿಪಡಿಸಲಾದ ಆಯವ್ಯಯದಡಿ ಭರಿಸಲು ಆವರ್ತಕ ಮತ್ತು ಅನಾವರ್ತಕ ವೆಚ್ಚ ರೂ.19,04,600/-ಗಳಿಗೆ ಮಂಜೂರಾತಿ 
ನೀಡುವಂತೆ ಕೋರಿರುತ್ತಾರೆ. ಅಲ್ಲದೆ ಜಿಲ್ಲಾಧಿಕಾರಿಗಳು, ಉಡುಪಿ ಜಿಲ್ಲೆ ಇವರು 2012-13ನೇ ಸಾಲಿಗೆ ಭಾರತೀಯ ರೆಡ್‌ಕ್ರಾಸ್‌ ಸಂಸ್ಥೆ. ಜಿಲ್ಲಾ ಶಾಖೆ, 
ಉಡುಪಿ ಇವರು ಆಗಸ್ಟ್‌ 2012ರಿಂದ ಪ್ರಾರಂಭಿಸಲು ಉದ್ದೇಶಿಸಿರುವ ಜಿಲ್ಲಾ ಅಂಗವಿಕಲರ ಪುನರ್ವಸತಿ ಕೇಂದ್ರಕ್ಕೆ ಲೆಕ್ಕಶೀರ್ಷಿಕೆ 2235-02-101-0- 
99 ಯೋಜನೆ ಉಪಲೆಕ್ಕಶೀರ್ಷಿಕೆ 100 ಧನಸಹಾಯ ಮತ್ತು ಪರಿಹಾರ ಯೋಜನೆಯಡಿ ಜಿಲ್ಲಾ ಅಂಗವಿಕಲರ ಪುನರ್ವಸತಿ ಕೇಂದ್ರಗಳಿಗೆ 
ನಿಗದಿಪಡಿಸಲಾದ ಆಯವ್ಯಯದಡಿ ರೂ.21,15,200/-ಗಳಿಗೆ ಮಂಜೂರಾತಿ ನೀಡುವಂತೆ ಸಹ ಕೋರಿರುತ್ತಾರೆ. 


ಪ್ರಸ್ತಾವನೆಯನ್ನು ಕೂಲಂಕಷವಾಗಿ ಪರಿಶೀಲಿಸಿ ಈ ಕೆಳಗಿನಂತೆ ಆದೇಶಿಸಿದೆ. 


ದಂ 


ಸರ್ಕಾರದ ಆದೇಶ ಸಂಖ್ಯೆ: ಮಮಇ 193 ಪಿಎಚ್‌ಪಿ 2012, ಬೆ೦ಗಳೂರು, ದಿ: 17-07-2012. 


(8 


ಸ್ತಾವನೆಯಲ್ಲಿ ವಿವರಿಸಿರುವ ಹಿನ್ನೆಲೆಯಲ್ಲಿ ಕರ್ನಾಟಕ ರಾಜ್ಯದ ಬೆಳಗಾವಿ ಜಿಲ್ಲೆಯಲ್ಲಿ ಈಗಾಗಲೇ ಅನುಷ್ಠಾನದಲ್ಲಿರುವ ಜಿಲ್ಲಾ ಅಂಗವಿಕಲರ 
ಪುನರ್ವಸತಿ ಕೇಂದ್ರಕ್ಕೆ ಜುಲೈ 2012 ರಿಂದ ಮಾರ್ಚ್‌ 2010ರವರೆಗೆ ಆವರ್ತಕ ಮತ್ತು ಅನಾವರ್ತಕ ವೆಚ್ಚ ರೂ.19,04,600/-[ರೂಪಾಯಿ ಹತ್ತೊಂಭತ್ತು 
ಲಕ್ಷದ ನಾಲ್ಕು ಸಾವಿರದ ಆರು ನೂರುಗಳು ಮಾತ್ರ] ಗಳಿಗೆ ಮತ್ತು ಉಡುಪಿ ಜಿಲ್ಲೆಯಲ್ಲಿ ಆಗಸ್ಟ್‌ 2012ರಿಂದ ಪ್ರಾರಂಭಿಸಲು ಉದ್ದೇಶಿಸಿರುವ ಜಿಲ್ಲಾ 
ಅಂಗವಿಕಲರ ಪುನರ್ವಸತಿ ಕೇಂದ್ರಕ್ಕೆ ಅಗಸ್ಟ್‌ 2012 ರಿ೦ದ ಮಾರ್ಚ್‌ 2013ರವರೆಗೆ ಆವರ್ತಕ ಮತ್ತು ಅನಾವರ್ತಕ ವೆಚ್ಚ ರೂ. 2115,200/- 
[ರೂಪಾಯಿ ಇಪ್ಪತ್ತೊಂದು ಲಕ್ಷದ ಹದಿನೈದು ಸಾವರದ ಎರಡು ನೂರುಗಳು ಮಾತ್ರಗಗಳಿಗೆ ರಾಜ್ಯ ಅನುದಾನದಡಿ ಈ ಆದೇಶಕ್ಕೆ ಲಗತ್ತಿಸಿರುವ 
ಅನುಬಂಧ-1 ಮತ್ತು ಅನುಬಂಧ-2ರಲ್ಲಿರುವಂತೆ ಇಂಡಿಯನ್‌ ರೆಡ್‌ಕ್ರಾಸ್‌ ಸೊಸೈಟಿ ಮುಖಾಂತರ ನಡೆಸಲು ದಿನಾಂಕ:28-09-2011ರ ಸರ್ಕಾರಿ 
ಆದೇಶ ಸಂಖ್ಯೆ: ಮಮಇ 13 ಪಿಹೆಚ್‌ಪಿ 2010ರ ಅನುಬಂಧ-5ರಲ್ಕಿ ಸೂಚಿಸಿರುವಂತೆ ಯೋಜನೆಯ ಮಾರ್ಗಸೂಚನೆಗಳನುಸಾರ ನಡೆಸಲು 
ಸರ್ಕಾರವು ಆಡಳಿತಾತ್ಮಕ ಅನುಮೋದನೆ ನೀಡಲಾಗಿದೆ. 


ಸದರಿ ವೆಚ್ಚವನ್ನು ಲೆಕ್ಕಶೀರ್ಷಿಕೆ 2235-02-101-0-99 ಯೋಜನೆ ಉಪಲೆಕ್ಕಶೀರ್ಷಿಕೆ 100 ಧನಸಹಾಯ ಮತ್ತು ಪರಿಹಾರ ಯೋಜನೆಯಡಿ 
ಜಿಲ್ಲಾ ಅಂಗವಿಕಲರ ಪುನರ್ವಸತಿ ಕೇಂದ್ರಗಳಿಗೆ ನಿಗದಿಪಡಿಸಲಾದ ಆಯವ್ಯಯದಡಿ ಭರಿಸತಕ್ಕದ್ದು. ಜಿಲ್ಲಾ ಅಂಗವಿಕಲರ ಪುನರ್ವಸತಿ ಕೇಂದ್ರದ 


೨೭೫೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ ನವೆಂಬರ್‌ ೧, ೨೦೧೨ ಭಾಗ೧ 





ಪ್ರಸ್ತಾವನೆಯನ್ನು ಸಂಬಂಧಪಟ್ಟ ಸಂಸ್ಥೆಯಿಂದ ಪಡೆದು ಆಯವ್ಯಯವನ್ನು ನೇರವಾಗಿ ಜಿಲ್ಲಾ ಅಂಗವಿಕಲರ ಕಲ್ಯಾಣಾಧಿಕಾರಿಗಳಿಗೆ ಬಿಡುಗಡೆ ಮಾಡಲು 
ನಿರ್ದೇಶಕರು, ವಿಕಲಚೇತನರ ಹಾಗೂ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆ, ಬೆ೦ಗಳೂರು ಇವರಿಗೆ ಅನುಮತಿ ನೀಡಲಾಗಿದೆ. 


ಈ ಆದೇಶವನ್ನು ಆಂತರಿಕ ಆರ್ಥಿಕ ಸಲಹೆಗಾರರ ಟಿಪ್ಪಣಿ ಸಂಖ್ಯೆ ಸಕಕಾ 115 ಆ೦ಆಸ 2012, ದಿನಾಂಕ:02-07-2012 ಮತ್ತು 
09-07-2012ರಲ್ಲಿ ನೀಡಿರುವ ಸಹಮತಿಯನ್ವಯ ಹೊರಡಿಸಲಾಗಿದೆ. 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 


ಬಿ.ಕಮಲಮ್ಮ 
ಸರ್ಕಾರದ ಅಧೀನ ಕಾರ್ಯದರ್ಶಿ-2 
ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಹಾಗೂ 
ವಿಕಲಚೇತನರ ಮತ್ತು ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆ 


ಅನುಬಂಧ-1 


ಬೆಳಗಾವಿ ಜಿಲ್ಲೆಯಲ್ಲಿ ಭಾರತೀಯ ರೆಡ್‌ಕ್ರಾಸ್‌ ಸಂಸ್ಥೆ, ಜಿಲ್ಲಾ ಶಾಖೆ, ಬೆಳಗಾವಿ ಇವರ ವತಿಯಿಂದ ನಡೆಸುತ್ತಿರುವ ಜಿಲ್ಲಾ ಅಂಗವಿಕಲರ ಪುನರ್ವಸತಿ 
ಕೇಂದ್ರಕ್ಕೆ 2012-13ನೇ ಸಾಲಿಗೆ ಜುಲೈ 2012ರಿ೦ದ ಮಾರ್ಚ್‌2013ರವರೆಗೆ ಬೇಕಾಗಿರುವ ಆಯವ್ಯಯ 
























































ಜುಲೈ 2012 ರಿಂದ 
ಮಾರ್ಚ್‌ 2013ರ 
ಕ್ರ ವಿವರಗಳು ಮಾಸಿಕ ಗೌರವಧನ ಅವಧಿಯವರೆಗೆ 
ಸಂ ಬೇಕಾಗುವ ಆಯವ್ಯಯ 
(ರೂ.ಗಳಲ್ಲಿ) 
ಹುದೆ ಸಂಖ್ಯೆ 
ದ ಲಿ 
1. | ಸಮಾಜ ಸೇವಾ ಕಾರ್ಯಕರ್ತರು(ಯೂನಿಟ್‌ ಇನ್‌ಚಾರ್ಜ್‌) 01 15000918 135000 
2. | ಕೃತಕಾಂಗ ಜೋಡಣೆ ಪಿಃಒ ಅಭಿಯಂತರರು 3- 01 15000911 135000 
3. ಪ್ರಾಸ್ಥೊಟಸ್ಟ್‌ ಓ ಆರ್ಥೊಟಸ್ಟ್‌ 02 10000912 180000 
4 | ಲೆದರ್‌ವರ್ಕರ್‌ / ಶೂ ಮೇಕರ್‌ 01 50007971 45000 
5 | ಕ್ಲಿನಿಕಲ್‌ ಸೈಕಾಲಿಜಿಸ್ಟ್‌ (ವಾರಕ್ಕೆ 3 ದಿನಗಳು, ದಿನಕ್ಕೆ 1000ಗಳಂತೆ) 01 12000/9113 108000 
6 | ಸ್ವೀಜ್‌ ಥೆರಪಿಸ್ಟ್‌ ೬ ಆಡಿಯಾಲಿಜಿಸ್ಟ್‌ (ವಾರಕ್ಕೆ 3 ದಿನಗಳು, ದಿನಕ್ಕೆ 01 12000911 108000 
ರೂ.1000/-ಗಳಂತೆ) 

7 | ಮೊಬಿಲಿಟಿ ಇನ್ಸ್‌ಟ್ರಕ್ಟರ್‌ 01 5000971 45000 
8 | ಸ್ಪೆಷಲ್‌ ಎಜುಕೇಟರ್‌ (ಹೆಚ್‌.ಐ., ವಿ.ಐ., ಎಂ.ಆರ್‌) 03 50001913 135000 
9 | ಇಯರ್‌ ಮೊಲ್ದ್‌ ಟೆಕ್ನಿಷಿಯನ್‌ 01 50007911 45000 
10. | ಕೀಲು ಮತ್ತು ಮೂಳೆ ತಜ್ಜರು(ವಾರಕ್ಕೆ 3 ದಿನ, ದಿನಕ್ಕೆ ರೂ.675/-ರಂತೆ) 01 8100911 72900 
11. | ಆಪ್ತಾಲ್ಕೋಲಜಿಸ್ಟ್‌ (ವಾರಕ್ಕೆ 3 ದಿನಗಳು, ದಿನಕ್ಕೆ ರೂ.675/-ರಂತೆ) 01 81001911 72900 
12. | ಇ.ಎನ್‌.ಟಿ ಸ್ಪೆಷಲಿಸ್ಟ್‌ (ವಾರಕ್ಕೆ 03 ದಿನಗಳು, ದಿನಕ್ಕೆ ರೂ.675/-ರಂತೆ) 01 8100911 72900 
13 . ಸೈಕಿಯಾಟಿಸ್ಟ್‌ (ವಾರಕ್ಕೆ 03 ದಿನಗಳು, ದಿನಕ್ಕೆ ರೂ.675/-ರಂತೆ) 01 8100911 72900 
14 | ಅಕೌಂಟೆಂಟ್‌ ಕ೦ ಕ್ಲರ್ಕ್‌ 01 80001911 72000 
15 | ಸ್ಟೋರ್‌ ಕೀಪರ್‌ ಕ೦ ಕ್ಲರ್ಕ್‌ 01 60007911 54000 
16 | ಕಂಪ್ಯೂಟರ್‌ ಆಪರೇಟರ್‌ 01 50007911 45000 

























































































ಭಾಗ೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ ನವೆಂಬರ್‌ ೧, ೨೦೧೨ ೨೭೫೧ 
ಜುಲೈ 2012 ರಿಂದ 
ಮಾರ್ಚ್‌ 2013ರ 

ಕ್ರ ವಿವರಗಳು ಮಾಸಿಕ ಗೌರವಧನ ಅವಧಿಯವರೆಗೆ 
ಸಂ ಬೇಕಾಗುವ ಆಯವ್ಯಯ 
(ರೂ.ಗಳಲ್ಲಿ) 
ಹುದ್ದೆ ಸಂಖ್ಯೆ 
17 : ಕಛೇರಿ ಸೇವಕರು 01 4000913 36000 
18 | ರಾತ್ರಿ ಕಾವಲುಗಾರರು 01 4000913 36000 
19 | ಕಟ್ಟಡ ನಿರ್ವಹಣೆ /ಬಾಡಿಗೆ 01 3000913 27000 
20 | ಪ್ರಯಾಣ ವೆಚ್ಚಗಳು ದ 100009 ೨90000 
21 | ಕಛೇರಿ ವೆಚ್ಚಗಳು ದ 40009 36000 
22 | ಲೇಖನ ಸಾಮಗ್ರಿ/ಪ್ರೋಸ್ಟೇಜ್‌ ಷೆ 40009 36000 
23 | ಇತರೆ ವೆಚ್ಚಗಳು ದ 5000%9 45000 
ಒಟ್ಟು (1) 17,04,600 
ಅನಾವರ್ತಕ ವೆಚ್ಚಗಳು 
ಮೆಷಿನರಿ ಮತ್ತು ಎಕ್ಕಿಪ್‌ಮೆಂಟ್ಸ್‌ 100000 
ಕಂಪ್ಯೂಟರ್‌ ಮತ್ತು ಪರಿಕರಗಳು 50000 
ಪೀಠೋಪಕರಣಗಳು 50000 
ಒಟ್ಟು (2) 2,00,000 
ಒಟ್ಟು (1) ಮತ್ತು (2) 19,04,600 
(ರೂಪಾಯಿ ಹತ್ತೊಂಭತ್ತು ಲಕ್ಷದ ನಾಲ್ಕು ಸಾವಿರದ ಆರುನೂರು ಮಾತ್ರ 

















ಅನುಬಂಧ-2 


ಬಿ.ಕಮಲಮ್ಮ 
ಸರ್ಕಾರದ ಅಧೀನ ಕಾರ್ಯದರ್ಶಿ-2 
ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಹಾಗೂ 
ವಿಕಲಚೇತನರ ಮತ್ತು ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆ 


ಉಡುಪಿ ಜಿಲ್ಲೆಯಲ್ಲಿ 2012-13ನೇ ಸಾಲಿಗೆ ಆಗಸ್ಟ್‌ 2012ರಿಂದ ಮಾರ್ಜ್‌2013ರವರೆಗೆ ಭಾರತೀಯ ರೆಡ್‌ಕ್ರಾಸ್‌ ಸಂಸ್ಥೆ, ಜಿಲ್ಲಾ ಶಾಖೆ, ಉಡುಪಿ ಇವರ 
ವತಿಯಿಂದ ಅನುಷ್ಠಾನಗೊಳಿಸಲು ಉದ್ದೇಶಿಸಿರುವ ಜಿಲ್ಲಾ ಅಂಗವಿಕಲರ ಪುನರ್ವಸತಿ ಕೇಂದ್ರಕ್ಕೆ ಬೇಕಾಗಿರುವ ಆಯವ್ಯಯ 





























ಆಗಸ್ಟ್‌ 2012 ರಿಂದ 
ಮಾರ್ಚ್‌ 2013ರ 
ಕ್ಟ ವಿವರಗಳು ಮಾಸಿಕ ಗೌರವಧನ ಅವಧಿಯವರೆಗೆ 
ಡ್‌ ಬೇಕಾಗುವ ಆಯವ್ಯಯ 
(ರೂ.ಗಳಲ್ಲಿ) 
ಹುದ್ದೆ ಸಂಖ್ಯೆ 
ದ್ರಿ ಲ 
| ಸಮಾಜ ಸೇವಾ ಕಾರ್ಯಕರ್ತರು(ಯೂನಿಟ್‌ ಇನ್‌ಚಾರ್ಜ್‌) 01 15000181 120000 
2 ಕೃತಕಾ೦ಂಗ ಜೋಡಣೆ ಪಿ%ಒ ಅಭಿಯಂತರರು 3- 01 15000181 120000 
3. | ಪ್ರಾಸ್ಥೊಟಸ್ಟ್‌ ಓ ಆರ್ಥೊಟಸ್ಟ್‌ 02 10000182 160000 
4 (| ಲೆದರ್‌ವರ್ಕರ್‌ / ಶೂ ಮೇಕರ್‌ 01 5000181 40000 
5. | ಕ್ಲಿನಿಕಲ್‌ ಸೈಕಾಲಿಜಿಸ್ಟ್‌ (ವಾರಕ್ಕೆ 3 ದಿನಗಳು, ದಿನಕ್ಕೆ 1000ಗಳಂತೆ) 01 12000181 ೨96000 
6 | ಸ್ವೀಜ್‌ ಥೆರಪಿಸ್ಟ್‌ ೬ ಆಡಿಯಾಲಿಜಿಸ್ಟ್‌ (ವಾರಕ್ಕೆ 3 ದಿನಗಳು, ದಿನಕ್ಕೆ 01 12000181 ೨96000 
ರೂ.1000/-ಗಳಂತೆ) 


























































































































೨೭೫೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ ನವೆಂಬರ್‌ ೧, ೨೦೧೨ ಭಾಗ೧ 
ಆಗಸ್ಟ್‌ 2012 ರಿಂದ 
ಮಾರ್ಚ್‌ 2013ರ 
ಕ್ಟ ವಿವರಗಳು ಮಾಸಿಕ ಗೌರವಧನ ಅವಧಿಯವರೆಗೆ 
ಹತ್ತ ಬೇಕಾಗುವ ಆಯವ್ಯಯ 
(ರೂ.ಗಳಲ್ಲಿ) 
ಹುದೆ ಸಂಖ್ಯೆ 
ದ್ರ ಲ 
7. | ಮೊಬಿಲಿಟಿ ಇನ್ಸ್‌ಟ್ರಕ್ಟರ್‌ 01 5000181 40000 
8 | ಸ್ಪೆಷಲ್‌ ಎಜುಕೇಟರ್‌ (ಹೆಜ್‌.ಐ., ವಿ.ಐ., ಎಂ.ಆರ್‌) 03 50001813 120000 
9 | ಇಯರ್‌ ಮೊಲ್ಡ್‌ ಟೆಕ್ನಿಷಿಯನ್‌ 01 5000181 40000 
10. | ಕೀಲು ಮತ್ತು ಮೂಳೆ ತಜ್ಞರು(ವಾರಕ್ಕೆ 3 ದಿನ, ದಿನಕ್ಕೆ ರೂ.675/-ರಂತೆ) 01 8100181 64800 
1. | ಆಪ್ತಾರ್ಕೋಲಜಿಸ್ಟ್‌ (ವಾರಕ್ಕೆ 3 ದಿನಗಳು, ದಿನಕ್ಕೆ ರೂ.675/-ರಂತೆ) 01 8100781 64800 
12... ಇ.ಎನ್‌.ಟಿ ಸ್ಪೆಷಲಿಸ್ಟ್‌ (ವಾರಕ್ಕೆ 03 ದಿನಗಳು, ದಿನಕ್ಕೆ ರೂ.675/-ರಂತೆ) 01 8100181 64800 
13. | ಸೈಕಿಯಾಟುಸ್ಟ್‌ (ವಾರಕ್ಕೆ 03 ದಿನಗಳು, ದಿನಕ್ಕೆ ರೂ.675/-ರಂತೆ) 01 8100181 64800 
14 | ಅಕೌಂಟೆಂಟ್‌ ಕ೦ ಕ್ಪರ್ಕ್‌ 01 8000181 64000 
15 | ಸ್ಟೋರ್‌ ಕೀಪರ್‌ ಕಂ ಕ್ಲರ್ಕ್‌ 01 6000181 48000 
16 | ಕಂಪ್ಯೂಟರ್‌ ಆಪರೇಟರ್‌ 01 5000181 40000 
17 | ಕಛೇರಿ ಸೇವಕರು 01 40001811 32000 
18 | ರಾತ್ರಿ ಕಾವಲುಗಾರರು 01 40001811 32000 
19. | ಕಟ್ಟಡ ನಿರ್ವಹಣೆ /ಬಾಡಿಗೆ 01 3000181 24000 
20 | ಪ್ರಯಾಣ ವೆಚ್ಚಗಳು ದ 1000018 80000 
21 | ಕಛೇರಿ ವೆಚ್ಚಗಳು ದ 400018 32000 
22 | ಲೇಖನ ಸಾಮಗ್ರಿ/ಪ್ರೋಸ್ಟೇಜ್‌ ದ 400018 32000 
23 | ಇತರೆ ವೆಚ್ಚಗಳು ದ 500018 40000 
ಒಟ್ಟು (1) 15,15,200 
ಅನಾವರ್ತಕ ವೆಚ್ಚಗಳು 
ಮೆಷಿನರಿ ಮತ್ತು ಎಕ್ವಿಪ್‌ಮೆಂಟ್ಸ್‌ 500000 
ಕಂಪ್ಯೂಟರ್‌ ಮತ್ತು ಪರಿಕರಗಳು 50000 
ಪೀಠೋಪಕರಣಗಳು 50000 
ಒಟ್ಟು (2) 6,00,000 
ಒಟ್ಟು (1) ಮತ್ತು (2) 21,15,200 
(ರೂಪಾಯಿ ಇಪ್ಪತ್ತೊಂದು ಲಕ್ಷದ ಹದಿನೈದು ಸಾವಿರದ ಎರಡುನೂರು ಮಾತ್ರ) 
ಬಿ.ಕಮಲಮ್ಮ 
ಸರ್ಕಾರದ ಅಧೀನ ಕಾರ್ಯದರ್ಶಿ-2 
ಪಿ.ಆರ್‌. 1996 


ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಹಾಗೂ 
ವಿಕಲಚೇತನರ ಮತ್ತು ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆ 





